NAME 
\ 


ತೆ 


86೦ 


ಭಾರತ ಜನ ಜ್ಞಾನ ವಿಜ್ಞಾನ ಜಾಥಾ - 1992 


ಧ್ಯೇಯಗಳು 

ನಮ್ಮ ದೇಶದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮಾನವೀಯ ಸ್ವಾವಲಂಬಿ 
ಹಾಗೂ ವೈಜ್ಞಾನಿಕ ವಿಧಾನಗಳಿಂದ ಮಾತ್ರ ಸಾದ್ಮವೆಂಬ ದೃಡ ವಿಶ್ವಾಸವನ್ನು 
ಜನತೆಯಲ್ಲಿ ಮೂಡಿಸುವುದು. 

ಜನರ ಮೂಲಭೂತ ಸಮಸ್ಯೆಗಳಾದ ನೀರು, ಆಹಾರ, ಆರೋಗ್ಯ ಪರಿಸರ 
ಮತ್ತು ಸಾಕ್ಷರತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು 
ಹಾಗೂ ಆ ಸಮಸ್ಯೆಗಳನ್ನು ನಿವಾರಿಸಲು ಭೌಧ್ಧಿಕವಾಗಿ ಪ್ರಯತ್ನಿಸುವುದು 
ಹಾಗೂ ಕಾರ್ಯ ಪ್ರವೃತ್ತರಾಗುವಂತೆ ಮಾಡುವುದು. 


ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿಯ ಭವ್ಯತೆಯನ್ನು ಉಳಿಸಲು ಬೆಳೆಸಲು 
ಹಾಗೂ ಇಂದು ಜನರಿಗೆ ಅಗತ್ಯವಾದ ವಿಷಯವನ್ನು ತಿಳಿಯಪಡಿಸಲು 


ಸುಗಳ ಬಳಕೆಯ ಸಾಹಸಕ್ಕೆ ತೊಡಗಲು 


ಪೂರ್ಣವಾಗಿ ಅರಿಯಲು 
'ಸಣಿಗೆಗೆ ಅಭ್ಯಾಸಗಳ 
ಸುವುದು. 


ಭಾ ಪೋ ಈ ವ್ರ 


ಮಶಿ... — a 


3 


CAMMUNITY HEALTH ೦೯1೬ 


ನೈರ್ಮಲ್ಕ ಮತ್ತು ಆರೋಗ್ಯ 


ಡಾ|| ಪ್ರಕಾಶ್‌ ಸಿ. ರಾವ್‌ 


2] 


ಸರತ 
Y 


ಭಾರತ ಜನ ಜ್ಞಾನ ವಿಜ್ಞಾನ ಜಾಥ -92 
೧/9 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು 
ಭಾರತೀಯ ವಿಜ್ಞಾನ ಮಂದಿರದ ಆವರಣ 
ಬೆಂಗಳೂರು - 560012 


IE 
Nairmalya Mathu Arogya Written by Dr. Prakash.C.Rao, Printed 
and Published by H.S.Niranjanaradhya, Secretary, Bharatha Jana 
Gnana Vigyana Jatha - 92, Clo K.R.V.P, Indian Institute of Science 
Campus, Bangalore - 560 012, Printed at Anand process, 
Gandhinagar, Bangalore ೨ 560 009. 


Page32 +4 = 36 Pubslished 1992 Price Rs. 6.00 
© Author 
11 | ಸಮ್ಯ. 
ರೂ.600 ಸು ಇದಾರ ಸಾಸು ತಾರೋ ನೌ ಗಾಲ 
SRARY ದ | 
( AND M 42 Kou 
3 DOCUMcNTATION 


ನ 11] ಷ 
, ವಾಕ್‌ 4 
Sap ಜಾ “ಪ್‌ 


ಕೆ.ಎನ್‌. ವೆಂಕಟೇಶ್‌ 


ಒಳಪುಟ ವಿನಾಸ 


ಎಂ.ಹೆಚ್‌. ಶ್ರೀಧರ್‌ ಮೂರ್ತಿ 


ರೋಗಾಣುಗಳು 
ಮನುಷ್ಯ - ರೋಗಗಳು 


ಅನೈರ್ಮಲ್ಯ ` ವಾತಾವರಣದಲ್ಲಿ ರೋಗಾಣುಗಳು ವೃದ್ಧಿ ಯಾಗುವವು 
ಹಾಗೂ ಹರಡುವವು ಎಂಬ ಸತ್ಕ 19 ನೇ ಶತಮಾನದಲ್ಲಿ ಮೊದಲಿಗೆ ಬೆಳಕಿಗೆ 
ಬಂದಿತು. ಟೈಫಾಯಿಡ್‌ ಹಾಗೂ ಕಾಲರಾ ರೋಗಗಳ ಅಧ್ಯಯನದಿಂಜ ಈ 
ಸತ್ಕ ಮೂಡಿಬಂದಿತು. ನೋಡಲು ನೀರು ಅಥವಾ ಆಹಾರ ಸ್ವಚ್ಚವಾಗಿದ್ದರೂ, 
ರೋಗಾಣುಗಳು ಇರಲು ಸಾಧ್ಯ. ಈ ರೋಗಾಣುಗಳು ಸಾಂಕ್ರಾಮಿಕ 
ರೋಗಗಳನ್ನು ಉಂಟುಮಾಡುವವು. ಲಕ್ಷಾಂತರ ರೋಗಾಣುಗಳು ನಮ್ಮ 
ಪರಿಸರವಾದ ಗಾಳಿ, ಮಣ್ಣು. ನೀರು. ಸಸ್ಕ ಹಾಗೂ ಪ್ರಾಣಿಗಳಲ್ಲಿವೆ. ಈ 
ರೋಗಾಣುಗಳು ಅತಿ ಚಿಕ್ಕವಾಗಿವೆ ಹಾಗೂ ಕೆಣ್ಣಿಗೆ ಕಾಣಿಸದಂತಾಗಿವೆ. ಈ 
ರೋಗಾಣುಗಳಲ್ಲಿ ಕೆಲವೇ ಮಾನವನಿಗೆ ರೋಗವನ್ನು ತರುವಂತಹದಾಗಿವೆ. 


ರೋಗಾಣುಗಳು ಬೆಳೆದು ವೃದ್ಧಿಯಾಗಲು ನೀರು, ಇಂಗಾಲ, ಸಾರಜನಕ, 
ಲವಣಗಳು ಮತ್ತೂ ಜೀವಸತ್ವ ಅವಶ್ಯ. ನಮ್ಮ ದೇಹದಲ್ಲಿ ಈ 
ವಸ್ತುಗಳಿಗೇನು ಕಡಿಮೆ ಇಲ್ಲ ಹಾಗೂ ದೇಹದ ಉಷ್ಣಾಂಶವೂ ಅವುಗಳ 
ಚೆಳವಣಿಗೆಗೆ ಸಹಾಯವಾಗುತ್ತದೆ. 


ರೋಗಾಣುಗಳನ್ನು ಬ್ಯಾಕ್ಟೀರಿಯಾ. ವೈರಸ್‌ ಹಾಗೂ ಏಕಕೋಶ 
ಜೀವಿಗಳೆಂದು ವಿಭಾಗಿಸಲಾಗಿದೆ. | 


ಬ್ಯಾಕ್ಟೀರಿಯಾಗಳು ದೇಹದಲ್ಲೇ ವಾಸವಾಗಿರುತ್ತವೆ. ಈ ರೋಗಾಣುಗಳು 
ಭೇದಿ. ಕಾಲರಾ, ವಿಷಮಶೀತಜ್ವರ, ಧನುರ್ವಾಯು ಮುಂತಾದ 
ಕಾಯಿಲೆಗಳನ್ನು ತರುವಂತಹವು. ಇವು ಎಷ್ಟು ಸಣ್ಣಗಿರುತ್ತದೆಂದರೆ. ಒಂದು 
ಸಾವಿರ ಬ್ಯಾಕ್ಟೇರಿಯಾಗಳನ್ನು ಸಾಲಾಗಿ ಜೋಡಿಸಿದಲ್ಲಿ ಅದರ ಉದ್ದ ಒಂದು 
ಅಕ್ಕೀ ಕಾಳಿನಷ್ಟು ಮಾತ್ರ. ಈಗ ನಿಮಗೆ ಅದರ ಗಾತ್ರದ ಬಗ್ಗೆ ಕಲ್ಪನೆ 
ಮೂಡಿರಲು ಸಾಧ್ಯ. ಇವುಗಳ ಬೆಳವಣಿಗೆ ಅಸಾಧ್ಯ ವೇಗದಲ್ಲಿ ನಡೆಯುತ್ತದೆ. 


©, 


20 ನಿಮಿಷದಲ್ಲೇ ದ್ವಿಗುಣ ಹೊಂದುತ್ತವೆ. ಕೆಲವು ರೋಗಾಣುಗಳು 
ಭೂಮಿಯಲ್ಲಿ ಒಂದು ವರ್ಷದವರೆಗೂ ಜೀವಂತ ಇರಬಲ್ಲವು. ಈ 
ಜೀವಾಣುಗಳು ದೇಹದ ಮೇಲೆ, ಚರ್ಮದಲ್ಲಿ, ಮಲಮೂತ್ರದಲ್ಲಿ, 
ಉಗುಳಿನಲ್ಲಿ, ಉಗುರು ಸಂದಿಯಲ್ಲಿ, ನೀರಿನಲ್ಲಿ, ಆಹಾರದಲ್ಲಿ ಮುಂತಾದ 
ಸ್ಥಳಗಳಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿರುತ್ತವೆ. ಹಾಗೂ ಸಂಪರ್ಕದಿಂದ 
ಹರಡುತ್ತವೆ. ಸರಿಯಾದ ಉಷ್ಣತೆ ಹಾಗೂ ಆಹಾರ ದೊರಕಿದಲ್ಲಿ 
ವೃದ್ದಿಹೊಂದುತ್ತವೆ. ಬೆಳವಣಿಗೆ ಅತಿ ಶೀತ ಪರಿಸರದಲ್ಲಿ ಕುಂಠಿತವಾಗುತ್ತದೆ. 
ಆದ್ದರಿಂದ ಶೈತ್ಕಾಗಾರದಲ್ಲಿ ಇಟ್ಟ ಆಹಾರದಲ್ಲಿ ರೋಗಾಣುಗಳ ವೃದ್ಧಿ 
ಕುಂಠಿತ. ಆದರೆ ರೋಗಾಣುಗಳು ಜೀವಂತವಾಗಿರುತ್ತವೆ. 


ವೈರಸ್‌ಗಳು, ಬ್ಯಾಕ್ಟೇರಿಯಾಗಿಂತ ಅತಿ ಚಿಕ್ಕವು. ಅವು ಜೀವಕೋಶಗಳಲ್ಲಿ 
ವಾಸಮಾಡುತ್ತವೆ. ಕಾಮಾಲೆ, ಚಿಕನ್‌ಪಾಕ್ಸ್‌, ಧಡಾರ, ಭೇದಿ ಮುಂತಾದ 
ಕಾಯಿಲೆಗಳನ್ನು. ಉಂಟುಮಾಡುತ್ತವೆ. ಇವುಗಳನ್ನು ಎಲೆಕ್ಟ್ರಾನ್‌ 
ಸೂಕ್ಷ್ಮದರ್ಶಕದಿಂದ ಮಾತ್ರ ಕಾಣಬಹುದು. ಬೆಳವಣಿಗೆ ಅತೀವ ವೇಗದಿಂದ 
ಸಾಗುತ್ತದೆ. ಸಂಪರ್ಕದಿಂದ ಹರಡುತ್ತವೆ. 


ಏಕಕೋಶ ಜೀವಿಗಳಾದ ಅಮೀಬಾ, ಬೆಯಾರಿ ಯಾ ಹಾಗೂ 
ಟ್ರೈಕೊಮೊನಾಸ್‌ ಅನೇಕ ರೋಗಗಳನ್ನು ಉಂಟುಮಾಡಬಲ್ಲವು. 
ಬ್ಯಾಕ್ಟೇರಿಯಾ ಹಾಗೂ ವೈರಸ್‌ಗಳಷ್ಟು ತೀವ್ರತೆಯಿಂದ ಸೋಂಕು 
ಉಂಟಾಗದಿದ್ದರೂ, ಸೋಂಕು ತಗುಲಿದಲ್ಲಿ ಸಾಕಷ್ಟು ಹಾನಿ ಮಾಡಬಲ್ಲವು. 
ಭೇದಿ, ಡೀಸೆಂಟ್ರಿ, ಬಿಳೀ ಮುಟ್ಟು ರೋಗ ಮುಂತಾದವುಗಳನ್ನು ತರುತ್ತವೆ. 


ಈ ರೋಗಾಣುಗಳು: ಮಾನವನ ದೇಹ ಸೇರಲು ರೋಗ ವಾಹಕಗಳ 
ಪಾತ್ರವೇನು ಕಡಿಮೆ ಇಲ್ಲ. ನೊಣ, ಸೊಳ್ಳೆಗಳು ರೋಗಾಣುಗಳನ್ನು ಒಂದು 
ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಿ ರೋಗ ಉಂಟುಮಾಡುತ್ತವೆ. ರೋಗದ 
ಹರಡುವಿಕೆಯನ್ನು ತಡೆಗಟ್ಟಲು ನೊಣ ಹಾಗೂ ಸೊಳ್ಳೆಗಳನ್ನು ನಾಶ 
ಮಾಡಬೇಕು ಅಂದರೆ ನೊಣ ಹಾಗೂ ಸೊಳ್ಳೆಗಳ ಸಂತಾನಾಭಿವೃದ್ಧಿಯನ್ನು 
ಸ್ವಗಿತಗೊಳಿಸಬೇಕು. ನೊಣಗಳು ಕಾಲರಾ. ಅತಿಭೇದಿ, ಮುಂತಾದ 


ಕಾಯಿಲೆಗಳನ್ನು ಹರಡುತ್ತವೆ ಹಾಗೂ ಸೊಳ್ಳೆಗಳು ಮಲೇರಿಯಾ ಹಾಗೂ 
ಫೈಲೇರಿಯಾಸಿಸ್‌ ಎಂಬ ರೋಗವನ್ನು ಉಂಟುಮಾಡುತ್ತವೆ. 


ರೋಗ ಹರಡುವ ಬಗೆ 


ನೇರವಾಗಿ 
ಸ್ರ ಸರ್ಶ 
ರೋಗಾಣು ಹೊತ್ತ ತುಂತುರು ಕಣಗಳಿಂದ (ಕೆಮ್ಮಿದಾಗ ಹಾಗೂ ಸೀನಿದಾಗ) 
ಭೂಮಿ ಸಂಪರ್ಕ 

ಚರ್ಮ ಚುಚ್ಚುವುದರಿಂದ (Inoculation) 

ತಾಯಿಯಿಂದ | 


ಬಳಸಿ ಅಥವಾ ವಾಹಕಗಳ ಮೂಲಕ 


ದ್ರವ ವಾಹಕಗಳಿಂದ (ನೀರು, ಪಾ ಪಾನೀಯ) 
ಕ್ರಿಮಿ ಕೀಟ (ನೊಣ, ಸೊಳ್ಳೆ, ಚಿಗಟೆ ಇತ್ಯಾದಿ) 
ಗಾಳಿಯಲ್ಲಿ ಹಾರಿಬಂದು (ದಡಾರ. ನಾಯಿಕೆಮ್ಮು. ಗಂಟಲು ಬೇನೆ. ಕ್ಷಯ) 
ಬಟ್ಟೆ ಬರೆಗಳಿಂದ (ವಾಂತಿ, ಭೇಧಿ. ವಿಷಮಶೀತ ಜ್ವರ) 
ಮಲಿನ ಕೈಗಳಿಂದ 


ಮನುಷ್ಯನಿಗೆ ಹೇಗೆ ಸೋಂಕು ಉಂಟಾಗುತ್ತದೆ. 


' ರೋಗಗ್ರಸ್ಥ ಮನುಷ್ಯನಿಂದ - ಪೋಲಿಯೋ, ಕಾಲರಾ, ಗಂಟಲು ಮಾರಿ 


ಬೇನೆ. 


, ಪ್ರಾಣಿಗಳಿಂದ - ಬ್ರೂಸೇಲಾ ರೋಗ 


, ಮಣ್ಣಿನಿಂದ -ಧನುರ್ವಾಯು ಕೊಕ್ಕೇ ಹುಳುರೋಗ 


4. ಮನುಷ್ಯನ ಒಂದು ಭಾಗದಿಂದ ಇನ್ನೊಂದು ಭೂಗಕ್ಕೆ - ಚರ್ಮದ 
ಮೇಲಿರುವ ಸ್ಪೆಫೆಲೋ ಕಾಕ್ಕೆ ಎಂಬ ಬ್ಯಕ್ಬೇರಿಯಾ ಚರ್ಮದ ಒಳಭಾಗಕ್ಕೆ 
ಹೋಗಿ ಕುರುಗಳನ್ನುಂಟುಮಾಡುತ್ತವೆ. 


5. ಬಾಯಿ. ಮೂಗಿನಿಂದ ಹೊರಬೀಳುವ-ತುಂತುರಗಳಿಂದ ರೋಗಿ 
ಮಾತನಾಡುವಾಗ, ಕೆಮ್ಮುವಾಗ, ಅಥವಾ ಸೀನುವಾಗ ಹೊರಬೀಳುವ 
ತುಂತುರು ಹನಿಗಳನ್ನು ಉಸಿರಾಡಿದಾಗ ರೋಗ ಇನ್ನೊಬ್ಬರಿಗೆ 
ಹರಡುವುದು. ರೋಗಿಯಿಂದ ಹೊರಬಂದ ಕ್ರಿಮಿಗಳಿಂದ ಮಲಿನವಾದ 
ಧೂಳನ್ನು ಉಸಿರೆಳೆಯುವುಹರಿಂದಲೂ ಈ ರೋಗಗಳು ಹರಡಬಹುದು. 
ಉದಾ: ನಾಯಿಕೆಮ್ಮು ರೋಗ, ಧಡಾರ, ಕ್ಷಯ. 


6. ಸಂಪರ್ಕದಿಂದ ಹರಡುವ ರೋಗಗಳು ಒಬ್ಬನಿಂದ ಇನ್ನೊಬ್ಬನಿಗೆ ನೇರ 
ಸಂಪರ್ಕದಿಂದ ಅಥವಾ ರೋಗಗ್ರಸ್ಹನು ಉಪಯೋಗಿಸಿದ ಅಂಗವಸ್ತ್ರ, 
ಊಟದ ತಟ್ಟೆ, ಇತ್ಕಾದಿ ಮೂಲಕವೂ ಕೆಲವು ರೋಗಗಳು ಹರಡುವವು. 
ಉದಾ: ಟ್ರಕೋಮಾ 


7. ಸೂಳ್ಳೆಗಳ ಮೂಲಕ ಹರಡುವ ಸೋಂಕುಗಳು - ಕಾಲರಾ, 
ವಿಷಮಶೀತಜ್ವರ ಮಲೇರಿಯಾ ಫೈಲೇರಿಯಾ. 


8. ತಾಯಿಯಿಂದ ಮಗುವಿಗೆ ಹರಡುವ ಸೋಂಕು -ಗರ್ಭಿಣಿಯಾದ ಸ್ತ್ರೀ 
ಕೆಲವು ರೋಗಗಳಿಂದ ನರಳುತ್ತಿದ್ದರೆ ಶಿಶುವಿಗೆ ಈ ರೋಗ 
ಉಂಟಾಗಬಹುದು. ಉದಾ: ಸಿಫಿಲಿಸ್‌. 


ಸೋಂಕು ರೋಗಗಳನ್ನು ನಿವಾರಿಸಬೇಕಾದರೆ ನಾವು ಮೊದಲು 
ರೋಗಾಣುಗಳನ್ನು ಉತ್ಪತ್ತಿಯಾಗದಂತೆ ಹಾಗೂ ಹರಡದಂತೆ 
ನೋಡಿಕೊಳ್ಳಬೇಕು. ಶುಚಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು. 


ಅನೈರ್ಮಲ್ಯದಿಂದ ಉಂಟಾಗುವ ರೋಗಗಳು 


ಸಾಗಣೆ ಹೊಂದುವ ಮಾರ್ಗ ಪ್ರತಿಭಂಧಕ ಉಪಾಯ 


ದೂಷಿತ ನೀರು ಗಿ ಶೌಚಗ್ರಹ ಬಳಸುವುದರಿಂದ 
ಧೂಷಿತ ಆಹಾರ ಕೈಗಳನ್ನು ಸ್ವಚ್ಚ ನೀರಿನಿಂದ ತೊಳದ 
ನಂತರ ಆಹಾರ ಸೇವನೆ 

ನೀರಿನ ಉಗಮ ರಕ್ಷಣೆ 


ಧೂಷಿತಗೊಂಡ ಕೈ 
ನೊಣ 


ಪರಪಿಡಿ ರೋಗಗಳು 


ಜಂತು ಹುಳು| ದೂಷಿತಗೊಂಡ ನೀರು ಶೌಚಗ್ರಹ 
ಕೊಕ್ಕೇ ಹುಳು| ಮಲಮೂತ್ರ ಕೈಗಳನ್ನು ಸ್ವಚ್ಚ ನೀರಿನಿಂದ ತೊಳದ 
ನಂತರ ಆಹಾರ ಸೇವನೆ 
ನಾರು ಹುಳು | ದೂಷಿತಗೊಂಡ ಆಹಾರ ಪಾದರಕ್ಷೆ ಧರಿಸುವರು 
ನೀರಿನ ಉಗಮ ರಕ್ಷಣೆ 


ಚರ್ಮ ಹಾಗೂ ಕಣ್ಣಿನ ಸೋಂಕು 


ವೈಯಕ್ತಿಕ ನೈರ್ಮಲ್ಯ, ಸ್ವಚ್ಚ ಬಟ್ಟೆಯ 
ಣ ಉಪಯೋಗ, ನೊಣಗಳು ಕಣ್ಣಿಗೆ 
ಮುತ್ತದಂತೆ ರಕ್ಷಣೆ 


ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು 


ಸ್ವಚ್ಛವಾದ ನೀರು ಉಪಯೋಗಿಸಿರಿ; ನೈರ್ಮಲ್ಕ ಕಾಪಾಡಿರಿ, 
ಧೃಡ ಆರೋಗ್ಯ ಪಡೆಯಿರಿ. 


ನಿಮಗೆ ಪ್ರತಿನಿತ್ಯ ಎಷ್ಟು ನೀರಿನ ಅವಶ್ಯಕತೆ ಇದೆಯೆಂದು ತಿಳಿದಿದೆಯೇ? 
ಸರಾಸರಿ ಒಬ್ಬರಿಗೆ 2 ರಿಂದ 3.ಲೀಟರ್‌ ಕುಡಿಯಲು ಹಾಗೂ 40 ಲೀಟರ್‌ 
ದೇಹದ ಸ್ವಚ್ಛತೆ ಕಾಪಾಡಲು (ಸ್ನಾನ, ಇತರೆ) ಬೇಕಾಗುವುದು. ನಿಮಗೆ 
ಬೇಕಾಗುವ ನೀರು ಬಾವಿ, ಕೆರೆ, ನದಿಗಳಿಂದ ದೊರೆಯುತ್ತದೆ. ಕೆಲವು 
ಸ್ಥಳಗಳಲ್ಲಿ ಕೆರೆ ಅಥವಾ ನದಿಯ ನೀರನ್ನು ಸ್ವಚ್ಛಗೊಳಿಸಿ ಕೊಳಾಯಿಯ 
ಮೂಲಕ ಸರಬರಾಜು ಮಾಡಲಾಗುತ್ತದೆ. 


ನೀವು ಉಪಯೋಗಿಸುವ 'ಕುಡಿಯುವ ನೀರಿನಿಂದ ಅನಾರೋಗ್ಯ 
ಉಂಟಾಗುವುದೆಂದು ತಿಳಿಯುವುದು ಅವಶ್ಯವಾಗಿದೆ. ನೋಡಲು ನೀರು 
ಸ್ವಚ್ಛವಾಗಿ ಕಂಡರು, ಹಾಗೂ ರುಚಿಯುಳ್ಳದ್ದಾಗಿದ್ದರೂ ನೀರಿನಲ್ಲಿ ಅನೇಕ 
ಅಪಾಯಕಾರಿ ರೋಗಾಣುಗಳಿರುತ್ತವೆ. ಗಂಗಾ ನದಿಯನ್ನು 
ಪೂಜ್ಯಭಾವನೆಯಿಂದ ನೋಡುವ ನಮಗೆ, ಗಂಗೆಯ ನೀರು ಕಾಶೀಕ್ಷೇತ್ರದಲ್ಲಿ 
ಕುಡಿಯಲು ಯೋಗ್ಯವಾಗಿಲ್ಲವೆಂದು ಹೇಳಿದರೆ ಆಶ್ಚರ್ಯವಾಗಬಹುದು. 
ನಮ್ಮ ದೇಶದ ಎಲ್ಲ ಮುಖ್ಯ ನದಿಗಳು ಕಲುಷಿತಗೊಂಡಿವೆಯೆಂದು 
ಅಧ್ಯಯನದಿಂದ ತಿಳಿದುಬಂದಿದೆ. ಈ ನದಿ, ಭಾವಿ, ಹಾಗೂ ಕೆರೆ ನೀರು 
ಕಲುಷಿತಗೊಳ್ಳಲು ಮುಖ್ಯವಾಗಿ ಮಾನವನೇ ಕಾರಣವೆಂದು ತಿಳಿದಿರಲು 
ಸಾಕಾಗದು, ಅದನ್ನು ಹೇಗೆ ತಡೆಗಟ್ಟಬೇಕು ಹಾಗೂ ಕಲುಷಿತಗೊಂಡ ನೀರನ್ನು 
ಹೇಗೆ ಸ್ವಚ್ಛಗೊಳಿಸಿ ಅನಾರೋಗ್ಯ. ತರದಂತೆ ನೋಡಿಕೊಳ್ಳಬೇಕು ಎಂದು 
ತಿಳಿಯುವುದು ಅವಶ್ಶಕವಾಗಿದೆ. 


ನೀರಿನಲ್ಲಿ ಕಣ್ಣಿಗೆ ಕಾಣುವ ಹಾಗೂ ಕಣ್ಣಿಗೆ ಕಾಣದ ಕಲ ಒಶಗಳಿರುತ್ತವೆ. 
ಕಣ್ಣಿಗೆ ಕಾಣುವ ಕಲ ಒಶಗಳಾದ ಕಸ, ಕಡ್ಡಿ, ಮಣ್ಣು, ಇನ್ನಿತರೇ ತೇಲುವ 
ಕಲ ಶಗಳು ಗಾಳಿಯಿಂದ ಹಾರಿಬಂದು ಬೀಳುವುದರಿಂದ ನೀರನ್ನು 
ಕಲ್ಲ ಒಶಗೊಳಿಸುತ್ತವೆ. ಕಣ್ಣಿಗೆ ಕಾಣಲಾರದ ವಸ್ತುಗಳಲ್ಲಿ ಮೊದಲನೆಯದಾಗಿ 
ಸೂಕ್ಷ್ಮಾಣು ಜೀವಿಗಳು, ಎರಡನೆಯದಾಗಿ ರಸಾಯನಿಕ ವಸ್ತುಗಳು. 


() 


ಆರೋಗ್ಯ - ನೈರ್ಮಲ್ಮ 


ಸೂಕ್ಷ್ಮಾಣುಜೀವಿಗಳು. ರೋಗಿಯ ಮಲ, ಮೂತ್ರ ನೀರಿಗೆ ಬಂದು ಸೇರಿದಾಗ, 
ಸತ್ತ ಪ್ರಾಣಿಗಳು ನೀರಿನಲ್ಲಿ ಕೊಳೆಯುವಾಗ, ವೃದ್ಧಿಹೊಂದಿ ನೀರನ್ನು 
ಕಲುಷಿತಗೊಳಿಸುತ್ತವೆ. ರಸಾಯನಿಕ ವಸ್ತುಗಳು ಸಣ್ಣಪ್ರಮಾಣದಲ್ಲಿ ಅಂದರೆ 
ನೀರಿನಲ್ಲಿ ಬಟ್ಟೆ ತೊಳೆಯುವಾಗ ಸೋಪು ಉಪಯೋಗಿಸುವುದರಿಂದಲು, 
ಹಾಗೂ ಯಂತ್ರಗಾರಗಳು ತ್ಮಜಿಸಿದ ಕಲ್ಮಶ ನೀರು ಸೇರುವುದರಿಂದ. ನೀರು 
ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಳ್ಳುತ್ತ ದೆ. 


ನೀರಿರುವ ಸ್ಥಳದ ಸಮೀಪದಲ್ಲಿ ಬಟ್ಟ ಒಗೆಯುವುದು. ಪಾತ್ರೆ 
ತೊಳೆಯುವುದು, ದನಕರುಗಳನ್ನು ತೊಳೆಯುವುದರಿಂದ, ಕೊಳೆ ನೀರನ್ನು ಸೇರಿ 
ನೀರು ಕಲುಷಿತಗೊಳ್ಳುತ್ತದೆ. ಜಲಾಶಯದ ಹತ್ತಿರ ಮಲ ಮೂತ್ರ 
ಮಾಡುವುದರಿಂದ, ಮಲ ಮೂತ್ರ ನೀರಿನಲ್ಲಿ ಬೆರೆತು, ನೀರು 
ಕಲುಷಿತಗೊಳ್ಳುತ್ತದೆ. ಜನರಿಗೆ ನೀರಿನ ಸಮೀಪದಲ್ಲಿ ಮಲಮೂತ್ರ 
ಮಾಡುವುದು ಅನುಕೂಲ ಕಂಡರೂ ಅವರ ಅರಿವಿಲ್ಲದಂತೆ ನೀರಿನಲ್ಲಿ 
ರೋಗಾಣುಗಳನ್ನು ಸೇರಿಸಲು ಕಾರಣರಾಗುತ್ತಾರೆ. ಈ ಸೂಕ್ಷ್ಮ 
ಜೀವಾಣುಗಳು ಹಾಗೂ ಜಂತು ಹುಳುಗಳು. ಭೇದಿ, ವಿಷಮಶೀತ ಜ್ವರ. 
ಕಾಮಾಲೆ, ಕಾಲರಾ, ರಕ್ತಭೇದಿ. ಪೋಲಿಯೋ, ಭೇದಿ ಹಾಗೂ ವಾಂತಿ ರೋಗ 
(Gastro enteritis), ಪರಪಿಂಡಿ ರೋಗಗಳನ್ನು ಉಂಟುಮಾಡಲು ಸಾಧ್ಯ. 
ಹೀಗೆ ನೀರಿನಿಂದ ಅನೇಕ ರೋಗಗಳು ಹರಡಲು ಸಾಧ್ಯ. 


ನೀರಿನಿಂದ ಬರುವ ರೋಗಗಳು ಕೆಳಗೆ ತಿಳಿಸಿದಂತೆ ವಿಂಗಡಿಸಬಹುದು. 


| ನೀರು ಕಲುಷಿತವಾದರೆ ಉಂಟಾಗುವ ಕಾಯಿಲೆಗಳು 

ಅ) ಭೇದಿ. ಕಾಮಾಲೆ, ಪೋಲಿಯೋ (ರೋಗಾಣುಗಳಿಂದ) 

ಆ) ವಾಂತಿ ಭೇಧಿ, ವಿಷಮಶೀತ ಜ್ವರ. ಕಾಲರಾ, ರಕ್ತ ಭೇದಿ 
(ರೋಗಕ್ರಿಮಿಗಳಿಂದ) 

ಇ) ಅಮೀಬಿಕ್‌ ಡಿಸೆಂಟ್ರೀ, ಜಿಯಾರ್ಲಿಯಾಸಿಸ್‌ (ಏಕಾಣು ಜೀವಿಗಳಿಂದ) 

ಈ) ಪರಪಿಂಡರೋಗಗಳು (ಹೆಲಿಮೆಂಥಗಳಿಂದ) 

ಉ) ಲೆಪ್ಪೋಸೈರಲ್‌ ಕಾಯಿಲೆ ಅಥವಾ ತೆಳುಸುರುಳಿ ಬೇನೆ 
(ಲೆಪ್ಪೋಸ್ಟರಾದಿಂದ) 


ಸಜ ಳ್ಳ 


2. ನೀರಿನಲ್ಲಿನ ಜೀವಿಯ ಮೂಲಕ ಉಂಟಾಗುವ ಕಾಯಿಲೆ 

ಅ. ನಾರು ಹುಳುರೋಗ 'ಸೈಕ್ಲಾಪ್ಸಿನಿಂದ) 

ಆ. ಸ್ಕಿಸ್ಮೊಸೋಮಿಯಾಸಿಸ್‌ (ಬಸವನಹುಳುವಿನಿಂದ) 

ಯಂತ್ರಾಗಾರಗಳಿಂದ ಕೊಳಕಾದ ನೀರು ನದಿ ಸೇರುವುದರಿಂದ 
(ಉದಾ:-ಹರಿಹರ ಪಾಲಿ ಫೈಬರ್‌, ತುಂಗಭದ್ರಾ ನದಿಯನ್ನು 
ಕಲುಷಿತಗೊಳಿಸಿದೆ), ನದಿ ನೀರು`ಕಲುಷಿತಗೊಳ್ಳುತ್ತದೆ. ನೀರಿನಲ್ಲಿ ಲವಣಗಳು 
ಹಾಗೂ ಕೆಲವು ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಸೇರುವುದರಿಂದ. 
ಅಸಂಖ್ಯಾತ ಜನರಿಗೆ ಅನಾರೋಗ್ಯ ಉಂಟಾಗುವುದು. ಈ 
ಯಂತ್ರಾಗಾರಗಳಿಗೆ ಮಾಲಿನ ನಿಯಂತ್ರಣ ಮಂಡಳಿಯ ನಿರ್ಭಂಧನೆಗಳು 
ಇದ್ದರೂ ಸಹಿತ, ಅವುಗಳನ್ನೆಲ್ಲಾ ಉಲ್ಲಂಘಿಸಿ ತಮ್ಮ ಕಾರ್ಯದಲ್ಲಿ 
ಮಗ್ನರಾಗಿದ್ದಾರೆ. ಹೀಗೆ ಕಲುಷಿತಗೊಂಡ ನೀರು ಕೆಟ್ಟರುಚಿ ಹಾಗೂ 
ವಾಸನೆಯುಳ್ಳ ಅಪಾಯಕಾರಿ ನೀರು, ಕೊಳವೇಬಾವಿ ನೀರು ದೂಷಿತಗೊಳ್ಳುವ 
ಸಾಧ್ಯತೆ ಕಡಿಮೆ ಇದ್ದರೂ, ದೂಷಿತಗೊಳ್ಳದಂತೆ 
ನೋಡಿಕೊಳ್ಳಬೇಕಾಗಿರುವುದು ಅವಶ್ಯವಾಗಿದೆ. ನೀರು ದೂಷಿತಗೊಳ್ಳಲು 
ಕಾರಣ ಕೊಳೆ ನೀರು ಅಥವಾ ಹೀರುಗುಂಡಿ ನೀರು ಇಂಗಿ ಭೂಮಿಯಲ್ಲಿ 
ಅಂತರ್ಜಲ ಸೇರುವುದರಿಂದ. ನೀರು ಯಾವ ಮೂಲದ್ದೇ ಆದರೂ 
ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಬೇಕು. ಗ್ರಾಮದ ಜನರು ಕೆಲವು ಪರಿಹಾರ 
ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. 


1. ನಿಮ್ಮ ಗ್ರಾಮದ ನೀರಿನ ಮೂಲವನ್ನು ಮೇಲಿಂದ ಮೇಲೆ ಪರೀಕ್ಷಿಸಿ, 
ನೀರು ಸ್ವಚ್ಛವಾಗಿದೆಯೇ ಎಂದು ಕಂಡುಕೊಳ್ಳಿ. ಯಾವುದೇ ತರಹದ 
ಕೊಳೆ, ನೀರನ್ನು ಬಂದು ಸೇರುತ್ತದೆಯೇ ಎಂದು ಕಂಡು ಹಿಡಿಯಿರಿ. 
ಒಂದು ವೇಳೆ ಕಲುಷಿತವಾಗುತ್ತಿದ್ದರೆ ಕೂಡಲೇ ಪರಿಹಾರ ಕೈಗೊಳ್ಳಿ. 


2. ನಿಮ್ಮ ಗ್ರಾಮದ ಜನರಿಗೆ ಇರುವ ಅನಾರೋಗ್ಯಕ್ಕೂ, ಕುಡಿಯುವ ನೀರಿನ 
ಅಸ್ವಚ್ಛತೆಗೂ ಸಂಭಂಧವಿದೆಯೇ ಎಂದು ವೈದ್ಯರಿಂದ ತಿಳಿದುಕೊಳ್ಳಿ. 


3. ಬಾವಿಗೆ ಹಾಗೂ ಕೊಳವೇ ಬಾವಿಗೆ ಕೊಳಚೀ ನೀರು ಅಥವಾ 


ನೀರಿನ ಮೂಲದಿಂದ 10 - 15 ಮೀಟರುಗಳು ದೂರವಿರಬೇಕು 


ಹೀರುಗುಂಡಿ ನೀರು ಹರಿಯದಂತೆ ನೋಡಿಕೊಳ್ಳಬೇಕು. ಬಾವಿಯ 
ಸುತ್ತಲೂ ದಂಡೆಕಟ್ಟಬೇಕು ಹಾಗೂ ಇಳಿಜಾರು ಜಗುಲಿಯನ್ನು 
ಕಟ್ಟಬೇಕು. ಅನುಪಯುಕ್ತ ನೀರು ಗುಂಡಿಗೆ ಹರಿಯುವಂತೆ. ಜಗುಲಿಯ 
ಹೊರ ಅಂಚಿನ. ಸುತ್ತಲೂ. ಚರಂಡಿಯನ್ನು ನಿರ್ಮಿಸಬೇಕು ಹಾಗೂ 
ಚರಂಡಿಯನ್ನು ಹೀರುಗುಂಡಿಗೆ ಸೇರಿಸಬೇಕು. 


4. ರಾಟೆಯಿಂದ ನೀರು ಸೇದಲು ಸ್ವಚ್ಚ ಬಕೇಟನ್ನು ಉಪಯೋಗಿಸಬೇಕು. 


ಆರೋಗ್ಯ - ನೈರ್ಮಲ್ಕ 


5. ತೆರೆದ ಭಾವಿಗೆ ವಾರಕ್ಕೊಮ್ಮೆ ಕ್ಲೋರಿನ್‌ ಸೇರಿಸತಕ್ಕದ್ದು. ಕ್ಲೊರಿನ್‌ಯುಕ್ತ 
ನೀರಿನ ರುಚಿ ಭಿನ್ನವಾದರೂ, ನೀರು ಕುಡಿಯಲು ಸುರಕ್ಷಿತ, ಕ್ಲೋರಿನ್‌ 
ಬಳಕೆಯಿಂದ ಬ್ಯಾಕ್ಟೀರಿಯಾಗಳು ಹಾಗೂ ವೈರಸ್‌ಗಳು ನಾಶವಾಗುವವು. 


ವಿಧಾನ : ಒಂದು ಮಡಕೆಯಲ್ಲಿ ಮರಳು ಹಾಗೂ ಬ್ಲೀಚಿಂಗ್‌ ಪುಡಿಯ 
| ಮಿಶ್ರಣ ಮಾಡಿ ಪಾಲಿಥೀನ್‌ ಹಾಳೆಯಿಂದ ಮಡಕೆ ಬಾಯಿಯನ್ನು ಬಿಗಿಯಾಗಿ 
ಕಟ್ಟಿ, ಬಾವಿಯಲ್ಲಿ ನೀರಿನ ಸಂಪರ್ಕ ಬರುವಂತೆ ಇಳಿಬಿಡಬೇಕು. 1 ಕಿ ಗ್ರಾಂ. 
ಬ್ಲೀಚಿಂಗ್‌ ಪುಡಿಯನ್ನು ಸುಮಾರು 7500 ಲೀಟರ್‌ ನೀರಿಗೆ 
ಉಪಯೋಗಿಸಬೇಕು. 


ಮೇಲೆ ಸೂಚಿಸಿದ ಕ್ರಮಗಳಿಂದ ನೀರು ಕಲುಷಿತಗೊಳ್ಳುವುದನ್ನು 
ತಡೆಗಟ್ಟಬಹುದು ಅಲ್ಲದೇ ನೀರಿನಲ್ಲಿ ಸೂಕ್ಷ್ಮಾಣುಗಳ ಪ್ರಮಾಣವನ್ನು ಕಡಿಮೆ 
ಮಾಡಬಹುದು ಹಾಗೂ ಹೋಗಲಾಡಿಸಬಹುದು. ಕೆಲವು ಬಾರಿ ಮೇಲೆ 
ತಿಳಿಸಿದ ಕ್ರಮಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳದೇ ಇರುವುದರಿಂದ ನೀರು 
ಕಲುಷಿತಗೊಳ್ಳುವುದು. ಇಂಥ ನೀರನ್ನು ಮನೆಯಲ್ಲಿ ಉಪಯೋಗಿಸುವ ಮುನ್ನ 
ಸಂಸ್ಕರಿಸುವುದರಿಂದ ನೀರಿನ ನೈರ್ಮಲ್ಕತೆಯನ್ನು ಕಾಪಾಡಬಹುದು. 


1. ನೀರಿನಲ್ಲಿ ತೇಲುತ್ತಿರುವ ಕಲ್ಮಶಗಳನ್ನು ನಿವಾರಿಸಲು, ಸ್ಪಟಿಕದ ಸಣ್ಣ 
ಚೂರನ್ನು ನೀರಿನಲ್ಲಿ ಕರಗಿಸಿದಲ್ಲಿ, ಕಲ್ಮಶ ಪಾತ್ರೆಯ ತಳದಲ್ಲಿ 
ಶೇಖರಣೆಯಾಗುವುದು. ಮೇಲಿನ ನೀರು ಸ್ವಚ್ಚವಾಗುವುದು ಹಾಗೂ 
ಬಳಕೆಗೆ ಯೋಗ್ಯವಾಗಿರುವುದು. 


2. ನೀರನ್ನು ಕುದಿಸುವುದರಿಂದ ರೋಗಾಣುಗಳನ್ನು ನಾಶಮಾಡಬಹುದು. 10 
- 15 ನಿಮಿಷ ನೀರನ್ನು ಕುದಿಸಿ, ಆರಿಸಿ, ಕುಡಿಯಿರಿ, ಗ್ರಾಮೀಣ 
ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗ ಕಂಡುಬಂದಲ್ಲಿ, ನೀರು ಕುದಿಸಿ 
ಉಪಯೋಗಿಸುವುದು ಅತಿ ಮುಖ್ಯ. 


3. ನೀರನ್ನು ಸ್ವಚ್ಚವಾದ ಗಡಿಗೆ ಹಾಗೂ ಪಾತ್ರೆಗಳಲ್ಲಿ ಶೇಖರಿಸಬೇಕು 
ಹಾಗೂ ಸ್ಚಚ್ಚವಾದ ಉದ್ದನೆಯ ಕೈ ಹಿಡಿಯಿರುವ ಲೋಟ 


ಆರೋಗ್ಯ - ನೈರ್ಮಲ್ಕ 


ಉಪಯೋಗಿಸಿ ನೀರನ್ನು ಹೊರ ತೆಗೆಯಬೇಕು. ಗಡಿಗೆ ಹಾಗೂ 
ಪಾತ್ರೆಯನ್ನು ಸರಿಯಾಗಿ ಮುಚ್ಚಿಟ್ಟಿರಬೇಕು. 


4. ನೀರು ನಿಸರ್ಗದ ಅತ್ಮಮೂಲ್ಕ ಕೊಡುಗೆ, ನೀರನ್ನು ಮಿತವಾಗಿ ಬಳಸಿ, 
ಹಾಗೂ ನೈರ್ಮಲ್ಕವನ್ನು ಕಾಪಾಡಿ. 


| 5. ಸೈಕ್ಲಾಪ್ಸ್‌ ಎಂಬ ರೋಗ ವಾಹಕ ಹೊಂಡ, ಕೆರ ನೀರಿನಲ್ಲಿ ಇದ್ದು ನಾರು 
ಹುಳುರೋಗವನ್ನು ತರುವುದು. ನೀರನ್ನು ಬಟ್ಟೆಯಿಂದ 
ಸೋಸುವುದರಿಂದ ಈ ರೋಗವಾಹಕವನ್ನು ನೀರಿನಿಂದ 
ಬೇರ್ಪಡಿಸಬಹುದು. ರೋಗವನ್ನು ತಡೆಗಟ್ಟಬಹುದು. ನಾರು ಹುಳ 
ರೋಗವಿರುವ ಸ್ಥಳದ ಜನ ನೀರು ಸೋಸಿ ಉಪಯೋಗಿಸುವುದನ್ನು 


ಆರೋಗ್ಯ - ನೈರ್ಮಲ್ಕ 


ಶೌಚಗೃಹದ ಬಳಕೆ 


ಗ್ರಾಮಗಳಲ್ಲಿ ಶೇಕಡಾ 80ರಷ್ಟು ಜನರು ಮಲ ಮೂತ್ರ ವಿಸರ್ಜನೆಗೆ 
ಬಯಲು ಪ್ರದೇಶಕ್ಕೆ ಹೋಗುವರು. ಇದರಿಂದ ವಿಸರ್ಜಿಸುವ ಸ್ಥಳದಲ್ಲಿ 
ದುರ್ಗಂಧ ಉಂಟಾಗುವುದಲ್ಲದೆ. ಅನಾರೋಗ್ಯ ಉಂಟಾಗುವುದು. ಈಗೀಗ 
ಜನರು ಶೌಚಗೃಹದ ಬಳಕೆಯನ್ನು ಮಾಡುತ್ತಿದ್ದರೂ. ಅದರ ಉಪಯುಕ್ತತೆ 
ಹಾಗೂ ಅವಶ್ಯಕತೆಯನ್ನು ಅರಿಯದವರಾಗಿದ್ದಾರೆ. ಪಟ್ಟಣಗಳಲ್ಲಿ ಶೇಕಡಾ 
95ರಷ್ಟು ಜನರು ಶೌಚಗೃಹದ ಅವಶ್ಯಕತೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರೂ, 
ಅದರ ಅನುಕೂಲತೆಯನ್ನು ಅರ್ಥಮಾಡಿಕೊಂಡಿದ್ದಾರೆ. ಗ್ರಾಮದ ಜನರಿಗೆ 
ಶೌಚಗೃಹ ಅನಾವಶ್ಯಕ ಹಾಗೂ ದುಬಾರಿ ಎಂದು ಮನವರಿಕೆಯಾದಂತಿದೆ. 
ಗ್ರಾಮಗಳಲ್ಲಿ ಹಾಗೂ ಪಟ್ಟಣಗಳಲ್ಲಿ ಮಕ್ಕಳು ಮನೆಯ ಪಕ್ಕದಲ್ಲೇ ಮಲ 
ಮೂತ್ರ ಮಾಡುವುದು ಸರ್ವೇಸಾಮಾನ್ಯ. ಈ ರೂಢಿಯನ್ನು ತಪ್ಪಿಸುವ 
ಅವಶ್ಯಕತೆಯನ್ನು  ಅರಿಯದವರಾಗಿದ್ದಾರೆ. ಮಕ್ಕಳ ಮಲಮೂತ್ರ 
ಅಪಾಯಕಾರಿಯಲ್ಲ ಎಂದು ಹಲವರ ನಂಬಿಕೆ. 


ಶೌಚಗೃಹ 'ಎಂದರೆ' ಮಲಮೂತ್ರ ವಿಸರ್ಜನೆ ಮಾಡಲು ವಿಶೇಷವಾಗಿ 
ಕಟ್ಟಿದ ಸ್ಥಳ. ವಿಸರ್ಜಸಿದ ಮಲಮೂತ್ರ ಗುಂಡಿಯಲ್ಲಿ ಶೇಖರಣೆಯಾಗುವುದು 
ಅಥವಾ ಕೂಡಲೇ ಮಲ ಮೂತ್ರ ಸರಬರಾಜು ಮಾಡುವ ಚರಂಡಿಯಲ್ಲಿ 
ಹೊರಹಾಕಲ್ಪಡುವುದು. ಬರೀ ಪಟ್ಟಣವಾಸಿಗಳಿಗೆ ಮಾತ್ರವಲ್ಲದೆ, ಹಳ್ಳಿಯಲ್ಲಿ 
ವಾಸಮಾಡುವವರಿಗೂ ಶೌಚಾಲಯ ಅವಶ್ಯವಾಗಿ ಬೇಕು. ಬಯಲು 
ಪ್ರದೇಶದಲ್ಲಿ ಮಲಮೂತ್ರ ವಿಸರ್ಜಿಸುವವರಿಂದ ನೊಣಗಳ 
ಸಂತಾನಾಭಿವೃದ್ಧಿ ಗೆ ಸಹಾಯವಾಗುವುದು. ಅನಾರೋಗ್ಯದಿಂದ 
ಬಳಲುತ್ತಿರುವ  ಮನುಷ್ಠ್ಕನ ಮಲಮೂತ್ರದಲ್ಲಿ ಇರುವ ಅಸಂಖ್ಯಾತ 
ಬ್ಯಾಕ್ಟೀರಿಯಾ, ವೈರಸ್‌, ಏಕಕೋಶ ಜೀವಾಣುಗಳು, ನೊಣಗಳಿಂದ 
ಆರೋಗ್ಯವಂತರಿಗೆ ತಲುಪುವುವು. ಆದ್ದರಿಂದ ರೋಗ ಹರಡುವ ಸಾಧ್ಯತೆ 
ಇದೆ. ಹೀಗೆ ಸೋಂಕುರೋಗ ಉಂಟಾಗುತ್ತದೆ. ಮಲಮೂತ್ರವು ನೀರಿನ 
ಸಂಪರ್ಕಕ್ಕೆ ಬರುವುದರಿಂದಲೂ ರೋಗವು ಹರಡುವುದು. ವಿಷಮಶೀತ ಜ್ವರ, 


ಕ್ಕ ನ ಸ RRS 
ಯ NYY (12) 


% 


ಕಾಲರಾ, ಅಮಿಬಿಕ್‌ ಡೀಸೆಂಟ್ರೀ, ಭೇದಿ, ಕೊಕ್ಕೇ ಹುಳು ಮುಸರಿಕೆ, ಕಾಮಾಲೆ, 
ರಕ್ತಭೇದಿ ಹಾಗೂ ಇತರೆ ಪರಪಿಂಡಿ ರೋಗಗಳು ಈ ರೀತಿ ಸಾಂಕ್ರಾಮಿಕ 
ರೋಗಗಳಾಗುತ್ತವೆ. ಆದ್ದರಿಂದ ಹೊರ ಪ್ರದೇಶದಲ್ಲಿ ಮಲ ಮೂತ್ರ 
ಮಾಡುವುದು ಅಪಾಯಕಾರಿ ಹಾಗೂ ಪರಿಸರ ಮಾಲಿನ್ಯಕ್ಕೆ ಧಕ್ಕೆ ಬರುವುದು. 


ಹೆಣ್ಣು ಮಕ್ಕಳು ಮಲಮೂತ್ರ ವಿಸರ್ಜನೆಗೆ ಬಯಲು ಪ್ರದೇಶಕ್ಕೆ ಹೆಚ್ಚಾಗಿ 
ಹಗಲು ಹೋಗದೇ ರಾತ್ರಿ ಹೋಗುವರು. ಅಂತಹ ವೇಳೆಯಲ್ಲಿ ವಿಷ ಹುಳು 
ಹಾಗೂ ಹಾವುಗಳ ಕಡಿತಕ್ಕೆ ಒಳಗಾಗುವ ಸಾಧ್ಯತೆಯುಂಟು. ಇವೆಲ್ಲ 
ತೊಂದರೆಗಳಿಂದ ಪರಿಹಾರ ಹೊಂದುವ ಏಕೈಕ ಮಾರ್ಗ ಶೌಚಗೃಹ ಬಳಕೆ. 


ಅನೇಕ ವಿಧವಾದ ಶೌಚಗೃಹವನ್ನು ಕಟ್ಟಿಸಬಹುದು. ಇದರಲ್ಲಿ ಅನೇಕ 
ವಿಧವಾದ ಅನುಕೂಲತೆಗಳನ್ನು ಕಲ್ಪಿಸಬಹುದು. ಗ್ರಾಮಗಳಿಗೆ ಬೇಕಾಗುವ 
ಶೌಚಗೃಹಗಳನ್ನು ಕಡಿಮೆ ಖರ್ಚಿನಲ್ಲಿ ಕಟ್ಟಬಹುದು. ಹಾಗೂ ಕಟ್ಟಿಲು ಹೆಚ್ಚು 
ಪರಿಣತೆ ಬೇಕಾಗಿಲ್ಲ. ಕೆಲವು ಮಾದರಿ ಶೌಚಗೃಹಗಳಲ್ಲಿ ಹೆಚ್ಚು ನೀರಿನ 
ಬಳಕೆಯ ಅವಶ್ಯಕತೆ ಇರುವುದಿಲ್ಲ. ನಮ್ಮ ದೇಶದಲ್ಲಿ, ಹಳ್ಳಿಗಳಲ್ಲಿ 
ಶೌಚಗೃಹಗಳನ್ನು ಕಟ್ಟುವ ವಿಧಾನ ಕುರಿತು ಸಾಕಷ್ಟು ಸಂಶೋಧನೆಯನ್ನು 
ಮಾಡಲಾಗಿದೆ. ಶುಭ್ರ ಹಾಗೂ ಅನುಕೂಲವಾದಂಥ ಶೌಚಾಲಯದ 
ಮಾದರಿಯನ್ನು ಅನುಸರಿಸಿ ಪ್ರತಿ ಮನೆಯಲ್ಲೂ ಒಂದು ಶೌಚಗೃಹ 
ನಿರ್ಮಿಸುವುದು ಒಳ್ಳೆಯದು. ಇದರಿಂದ ಮಲಮೂತ್ರ ಸರಿಯಾದ ರೀತಿಯಲ್ಲಿ 
ಶೇಖರಣೆಯಾಗುವುದು, ದುರ್ನಾತ ಬರುವ ಸಂಭವ ಕಡಿಮೆ, ವಾತಾವರಣ 
ಮಲಿನಗೊಳ್ಳುವುದಿಲ್ಲ; ನೊಣ ಹಾಗೂ ಜಿರಳೆಗಳ ಹಾವಳಿ ಕಡಿಮೆ ಹಾಗೂ 
ಶೇಖರಣೆಯಾದ ಮಲಮೂತ್ರವನ್ನು ಕೆಲವು ಸಮಯದ ನಂತರ 
ಗೊಬ್ಬರವನ್ನಾಗಿ ಉಪಯೋಗಿಸಬಹುದು, ಅಲ್ಲದೇ ಅನೇಕ ಸಾಂಕ್ರಮಿಕ 
ರೋಗಗಳನ್ನು  ತಡೆಗಟ್ಟಿದಂತಾಗುತ್ತದೆ. ಶೌಚಗೃಹ ಕಟ್ಟಲು 
ಸಾಧ್ಯವಾಗದಿದ್ದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲು ಭೂಮಿಯಲ್ಲಿ 1 
ಮೀಟರ್‌ ಆಳವುಳ್ಳ ಗುಂಡಿಯನ್ನು ತೋಡಿ, ಅದರ ಮೇಲ ಮುಚ್ಚಬೇಕು. 
ಅದು ತುಂಬಿದ ನಂತರ ಮುಚ್ಚಿ ಇನ್ನೊಂದು ಗುಂಡಿಯನ್ನು ತೋಡಿ 
ಉಪಯೋಗಿಸಬೇಕು. ಮೊದಲನೆ ಗುಂಡಿಯಲ್ಲಿ ಶೇಖರಣೆಯಾದ 


ಮಲಮೂತ್ರ 6 ತಿಂಗಳಲ್ಲಿ ಗೊಬ್ಬರವಾಗುವುದು ಹಾಗೂ ಉಪಯೋಗಿಸಲು 
ಯೋಗ್ಯವಾಗಿರುವುದು. 


ಯಾವ ವಿಧಾನವನ್ನು ಅನುಸರಿಸಲು ಸಾಧ್ಯವಾಗದಿದ್ದಲ್ಲಿ ಮಲ ಮೂತ್ರ 
ಮಾಡಿದ ನಂತರ ಅದನ್ನು ಮಣ್ಣಿನಿಂದ ಮುಚ್ಚುವುದು ಅವಶ್ಶ. ಸೊಂಕು 
ಹರಡುವುದನ್ನು ಸ್ವಲ್ಪ ಮಟ್ಟಿಗೆ ತಡೆಹಿಡಿಯಬಹುದು. 


ಶೌಚಗೃಹದ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆಗಳಿವೆ. ಉದಾ: 


1 ಶೌಚಗೃಹ ದುರ್ನಾತ ಉಂಟಾಗುತ್ತದೆ. ಶೌಚಗೃಹವನ್ನು ಸ್ವಚ್ಛವಾಗಿ 
ಇಟ್ಟುಕೊಳ್ಳದಿದ್ದರೆ, ಈ ಸಮಸ್ಕೆ ಉಂಟಾಗಬಹುದು. ಆದರೆ ಹೊರ 
ಪ್ರದೇಶದಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡುವುದರಿಂದ ಖಂಡಿತಾ 
ಹೆಚ್ಚು ದುರ್ನಾತ ಉಂಟಾಗುವುದು ಹಾಗೂ ಅದನ್ನು ತಡೆಗಟ್ಟಲು 
ಸಾಧ್ಯವಿಲ್ಲ. 


2. ಶೌಚಗೃಹ ನೊಣಗಳ ಸಂತಾನಾಭಿವೃದ್ದಿಗೆ ಕಾರಣವಾಗುತ್ತದೆ. ನೊಣಗಳ 
ಸಂತಾನಾಭಿವೃದ್ದಿಗೆ,  ಮಲಮೂತೃದ ಸಂಪರ್ಕ ಬೇಕಾಗುವುದು. 
ಶೌಚಗೃಹದಲ್ಲಿ ಮಲಮೂತ್ರ ಗುಂಡಿಯಲ್ಲಿ ಹೋಗುವುದರಿಂದ ಹಾಗೂ 
ವಾತಾವರಣದ ಸಂಪರ್ಕ ಬಾರದೇ ಇರುವುದರಿಂದ ನೊಣಗಳ 
ಸಂತಾನಾಭಿವೃದ್ಧಿ ಅಸಾಧ್ಯ. ಶೌಚಗೃಹ ಬಳಕೆಯಿಂದ ವಾಸ್ತವವಾಗಿ 
ನೊಣಗಳ ಸಂತಾನಾಭಿವೃದ್ಧಿ ಕಡಿಮೆಯಾಗುವುದು. 


3. ಶೌಚಗೃಹದ ನಿರ್ಮಾಣ ದುಬಾರಿಯಾಗುವುದು, ಶೌಚಗೃಹ ಇಲ್ಲದೇ 
ಇರುವ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತೆತ್ತುವ ಖರ್ಚು, ಶೌಚಗೃಹ 
ನಿರ್ಮಾಣಕ್ಕೆ ತೆತ್ತಬೇಕಾಗಿಲ್ಲ. ನಿರ್ಮಾಣ ಮಾಡಲು ಸ್ವಲ್ಪ ಖರ್ಚು 
ತಗಲುವುದು ಅನಿವಾರ್ಯ, ಉಪಯುಕ್ತತೆ ಹಾಗೂ ಅನುಕೂಲತೆ 
ಅಪಾರ. 


ಅನೇಕ ಸ್ಥಳಗಳಲ್ಲಿ ಶೌಚಗೃಹಗಳಿದ್ದು ಅದನ್ನು ಉಪಯೋಗಿಸುವುದನ್ನು 


ಕಂಡುಬರುವುದಿಲ್ಲ, ಕಾರಣ ವರ್ಷಗಳಿಂದ ಹೊರಪ್ರದೇಶಕ್ಕೆ ಹೋಗಿ ರೂಢಿ. 
ಇದನ್ನು ತಪ್ಪಿಸುವುದು ಸ್ಪಲ್ಪ ಕಷ್ಟ, ಆದರೂ ಅಸಾಧ್ಯವೇನಲ್ಲ. ಶೌಚಗ್ರಹದ 
ಉಪಯುಕ್ತತೆ ಹಾಗೂ ಅವಶ್ಯಕತೆಯನ್ನು ಅರಿಯಿರಿ, ಅನಾರೋಗ್ಯವನ್ನು 
ಹೋಗಲಾಡಿಸಿ. 


ಮಲದಿಂದ ರೋಗ ಹರಡುವಿಕೆ 


ಾಚಾಕಾಕಾೂ)ಘ/ಗಗಾೂ/ಗಉಾಗಕಾಗೂಗ5೯7'%?% ೌಶಾಶ್ವಶಾಥಾಥಾ)ಗಾಗೂಗ;ಗ6/:0;9್ಷ ;0ಉಉಾಗಗಾಗಾಗಥಾಗಣಾ ಗಾಗಘಗ70%ಶಕಳಾೂ)7ೌಜಕಾಕಾಗ)/7?7 ಶಾಜ್ರರಣಾಗ)ಘ)ೂಾಗಕಾಕಾಘ:ಾಣಣಾಣ್‌ 


ಇಸಾ 
Ne N= 


ಗ್‌ 


ತಡೆಗಟ್ಟುವ ಕ್ರಮ ಯ್‌ 


ಸ್ವಚ್ಛತೆ ಕಾಪಾಡುವುದು 
ಕ! (ಕೆ CN 
ಖಿ ಶಲ್‌ ನಂತರ 
ದುಂ | ಟಾ 
ಮಾಸ) 


ಯಿ 
ಕ 
ಧ್ರ ಗಲೀಜು ಇಲ್ಲದಂತೆ 
ಗಃ ನೋಡಿ ಸುಮ್ನ 


ಲ ೦೮... ವ್ಯ ವಸ್ಥೆ 


ಆರೋಗ್ಯ - ನೈರ್ಮಲ್ಕ 


ಶೌಚಾಲಯ ಕಟ್ಟಲು ಸಲಹೆ (ಯುನಿಸೆಫ್‌ ಮಾದರಿ) 


ಶೌಚಾಲಯದ ಅವಶ್ಯಕತೆಯನ್ನು ಅರಿತಾದ ಮೇಲೆ, ಶೌಚಾಲಯವನ್ನು 
ಕಟ್ಟುವ ಪ್ರಯತ್ನ ಮಾಡಬೇಕು ವಿಧಾನ ಸುಲಭ, ಹಳ್ಳಿಯಲ್ಲಿ ಎಲ್ಲ 
ಮನೆಯಲ್ಲೂ ಒಂದು ಶೌಚಾಲಯವನ್ನು ಕಟ್ಟಲು ಪ್ರಯತ್ನಿಸಿ. ಸಾರ್ವಜನಿಕ 
ಉಪಯೋಗಕ್ಕೆ ಅವಶ್ಯವಿದ್ದಷ್ಟು; ಸಾರ್ವಜನಿಕ ಸ್ಥಳದಲ್ಲೂ ಕಟ್ಟಲು 
ಪ್ರಯತ್ನಿಸಬಹುದು. ವೆಚ್ಚ ಕಡಿಮೆ, ಉಪಯುಕ್ತತೆ ಅಪಾರ. 


1. ಸರಿಯಾದ ಸ್ಥಳವನ್ನು ಗುರುತಿಸಿ 
2. ಸ್ಥಳ ಇಳಿಜಾರು ಪ್ರದೇಶದಲ್ಲಿರಬಾರದು 


3. ನೀರಿನ ಉಗಮದಿಂದ ಸುಮಾರು 10 ಮೀಟರ್‌ ದೂರದಲ್ಲಿರಬೇಕು. 
ನೀರು ಕಲುಷಿತಗೊಳ್ಳುವುದನ್ನು ತಪ್ಪಿಸಬಹುದು. 


4. ಬೇಕಾಗುವ ಸಲಕರಣೆಗಳು 
ಇಟ್ಟಿಗೆ 410 | 
ಸಿಮೆಂಟು 2 ಚೀಲ 
ಮರಳು 
ಕಬ್ಬಿಣದ ಸಳಿ 6 ಮಿ.ಮೀ. ದಪ್ಪ 6/0 
ಶೌಚಾಲಯ ಬೋಗುಣಿ ಹಾಗೂ ಗಲೀ ಟ್ರಾಪ್‌ - 1 ಜೊತೆ 
ಇಬ್ಬರು ಗಾರೆ ಕೆಲಸಗಾರರು ಎರಡು ದಿವಸ ಕೆಲಸ ಮಾಡಬೇಕಾಗುವುದು 
ಇಬ್ಬರು ಕೆಲಸಗಾರರು ಎರಡು ದಿವಸ ಕೆಲಸಮಾಡಬೇಕಾಗುವುದು. 


ವಿಧಾನ : ಸ್ಥಳಿಯ ಎಂಜಿನಿಯರ್‌ ಸಲಹೆ ಪಡಿಯಿರಿ. 


No 
ಸ (16) 


ಚಿತ್ರದಲ್ಲಿ ತೋರಿಸಿದಂತೆ ಎರಡು ಗುಂಡಿಯನ್ನು (1 ಮೀಟರ್‌ ಆಳ, 1 
ಮೀಟರ್‌ ವ್ಯಾಸ) ತೆಗೆಯಬೇಕು. ಶೌಚಾಲಯದ ಬೋಗುಣಿಯಿಂದ ಎರಡು 
ಗುಂಡಿಗೂ ನಳಿಕೆಗಳ ಮೂಲಕ ಸಂಪರ್ಕವನ್ನು ಏರ್ಪಡಿಸಿ. 


ಶೌಚಾಲಯಕ್ಕೆ ಇಟ್ಟಿಗೆಗೋಡೆಯೋ ಅಥವಾ ಕಟ್ಟಿಗೆಯ ಗೋಡೆಯ 


ರಕ್ಷಣೆಯನ್ನು ಮಾಡಿ. 
6. ಸಂರಕ್ಷಣೆ. 
ಅ. ಪ್ರತಿ ದಿವಸ ಸೋಪು ಅಥವಾ ಬೂದಿಯಿಂದ ಶೌಚಗೃಹವನ್ನು 
ತೊಳೆಯಿರಿ. 


ಆ. ಕಲ್ಲು ಕಸ ಕಡ್ಡಿ, ಇತರೇ ಘನ ಪದಾರ್ಥಗಳನ್ನು ಶೌಚಾ 
ಬೋಗುಣಿಯಲ್ಲಿ ಬಂದು ಬೀಳದಂತೆ ರಕ್ಷಿಸಿ. 


ಇ 


ಇ. ಮೇಲಿಂದ ಮೇಲೆ ಸ್ವಚ್ಛತೆಗೆ ಹಾಗೂ ಕಟ್ಟಡಕ್ಕೆ ಧಕ್ಕೆ ಉಂಟಾಗದಂತೆ 
ನೋಡಿಕೊಳ್ಳಿ. 

ಶೌಚಾಲಯ ಸಿದ್ದಪಡಿಸಿ, ಜನರು ಉಪಯೋಗಪಡಿಸಿಕೊಳ್ಳಲು 

ಪ್ರೋತ್ಸಾಹಿಸಿರಿ. 


ಶೌಚಾಲಯ ಕಸದಿಂದ 
ಕಟ್ಟಿಕೊಳ್ಳುವುದನ್ನು ತಪ್ಪಿಸಿ 


ಅನುಪಯುಕ್ತ ಘನವಸ್ತುಗಳು 
ಹಾಗೂ ನೀರು 


ನಿಷ್ಟಯೋಜಕ ಘನವಸ್ತುಗಳಾದ ಕಟ್ಟಿಗೆ, ಹುಲ್ಲು, ಕಡ್ಡಿ, ಡಬ್ಬಿ, ಸಗಣಿ 
ಬಟ್ಟೆ, ಗಾಜಿನ ಬಾಟಲ್‌, ಆಹಾರ ಪದಾರ್ಥವನ್ನು ಅಸ್ತವ್ಯಸ್ತವಾಗಿ 
ಮನೆಹೊರಗೆ ಹಾಕಿರುವುದನ್ನು ಸಾಮಾನವಾಗಿ ಗ್ರಾಮಗಳಲ್ಲಿ ಹಾಗೂ 
ಪಟ್ಟಣಗಳಲ್ಲಿ ಕಾಣುತ್ತೇವೆ. ಪಟ್ಟಣಗಳಲ್ಲಿ ಕಸದ ತೊಟ್ಟಿಗಳನ್ನು ಇಟ್ಟು, 
ಅದು ತುಂಬಿದ ಕೂಡಲೆ ತೆಗೆದುಕೊಂಡು ಹೋಗಿ ನೆಲದಲ್ಲಿ ಹೂಳುತ್ತಾರೆ 
ಅಥವಾ ಸುಡುತ್ತಾರೆ. ಈ ನಿಪ್ಪಯೋಜಕ ಘನಪದಾರ್ಥಗಳಿಂದ ಅನಾರೋಗ್ಯ 
ಬರಲು ಸಾಧ್ಯವೇ? ಖಂಡಿತಾ ಸಾಧ್ಯ. ಗೊತ್ತುಗುರಿ ಇಲ್ಲದೇ ಕಸಕಡ್ಡಿಗಳು 
ಸಂಗ್ರಹವಾಗುವುದರಿಂದ. ನೀರು ನಿಂತು ಕಸಕಡ್ಡಿಯ ಕೊಳೆತ ಪ್ರಾರಂಭ 
ವಾಗುವುದು, ನೊಣಗಳ ್ಹಸಂತಾನಾಭಿವೃದ್ಧಿಗೆ ಕಾರಣವಾಗುವುದು. 
ಕಾಲಕ್ರಮೇಣ ದುರ್ನಾತ ಉಂಟಾಗಿ, ವಾತಾವರಣ ಮಲಿನಗೊಳ್ಳುವುದು. 
ಇಲಿ, ಹೆಗ್ಗಣ, ನಾಯಿ. ಹಂದಿ ಮುಂತಾದ ಪ್ರಾಣಿಗಳು ಗಲೀಜು ಹರಡಲು 
ಸಹಾಯಮಾಡುತ್ತವೆ. ಹೀಗೆ ಗಲೀಜಿನಿಂದ. ನೊಣಗಳ ಸಂಖ್ಯೆ ಹಾಗೂ 
ರೋಗಾಣುಗಳ ಸಂಖ್ಯೆ ಹೆಚ್ಚಾಗಿ, ಹರಡಲು ಪ್ರಾರಂಭವಾಗಿ, ರೋಗಗಳು 
ಉತ್ಪತ್ತಿಯಾಗುತ್ತವೆ. | 


ಆರೋಗ್ಯ - ನೈರ್ಮಲ್ಯ 


ಇದಕ್ಕೆ ಪರಿಹಾರ, ಘನ ಪದಾರ್ಥಗಳನ್ನು ಒಟ್ಟುಗೂಡಿಸಿ ಸುಟ್ಟುಬಿಡಿ. 
ಅಥವಾ ಕಂಪೋಸ್ಟ್‌ ಗೊಬ್ಬರ ಮಾಡಲು ಉಪಯೋಗಿಸಿರಿ. 


ಕಸಕಡ್ಡಿಗಳನ್ನು ಜೈವಿಕಾನಿಲದ (ಗೋಬರ್‌ಗ್ಯಾಸ್‌) ಉತ್ಪಾದನೆಗೆ ಸಹಿತ 
ಉಪಯೋಗಿಸಬಹುದು. 


ಗ್ರಾಮಗಳಲ್ಲಿ ಮನೆಯ ಬಚ್ಚಲು ನೀರು ಅಥವಾ ದನಕರುಗಳನ್ನು ತೊಳೆದ 
ನೀರನ್ನು, ಹೊರಗೆ ಹೋಗಲು ಬಿಡುವರು, ಇದರ ಪರಿಣಾಮ ನೀರು ಮನೆಯ 
ಸಮೀಪದಲ್ಲೆ ನಿಂತು. ಭೂಮಿಯನ್ನು ಒದ್ದೆ ಮಾಡುವುದಲ್ಲದೇ, ನೀರಿನಲ್ಲಿ 
ಕಸಕಡ್ಡಿ ಕೊಳತು ದುರ್ನಾತ ಉಂಟಾಗುತ್ತದೆ. ಇದರಿಂದ ಕ್ರಿಮಿಕೀಟಗಳ 
ಸಂತಾನೋತ್ಪತ್ತಿಗೆ ಸಹಾಯವಾಗುವುದು. ನೊಣಗಳಿಂದ ರೋಗಗಳು 
ಹರಡಲು ಸಹಾಯವಾಗುವುದು. 


ಹರಿಹಾರ 


1. ನೀರು ಹರಿಯಲು ಚರಂಡಿ ನಿರ್ಮಿಸಿ. ಮೇಲೆ ಕಲ್ಲನ್ನು ಹೊದಿಸಬೇಕು. 
ನೀರು ಸರಾಗವಾಗಿ ಹರಿಯುವುದು ಹಾಗೂ ದುರ್ನಾತ 


2. ಈ ಅನುಪಯುಕ್ತ ನೀರನ್ನು ಚರಂಡಿಯ ಮೂಖಾಂತರ ಸಾಗಿಸಿ ಹೀರು 
ಗುಂಡಿಗೆ ಹರಿಯಲು ಬಿಡಿ. 


3. ಅನುಪಯುಕ್ತ ನೀರನ್ನು ಹಿತ್ತಲಿನಲ್ಲಿರುವ ಕೈದೋಟಕ್ಕೂ 
ಉಪಯೋಗಿಸಬಹುದು 


ಹೀರುಗುಂಡಿ. ಅನುಪಯುಕ್ತ ನೀರನ್ನು ದೂರ ಸಾಗಿಸಿ ಶೇಖರಿಸುವ 


ಸಿ 
ಆರೋಗ್ಯಕರ ವಿದಾನ ಇದು ಅಗ್ಗ ಹಾಗೂ ನಿರ್ಮಿಸಲು ಸುಲಭ. 


ಮನೆಯಿಂದ ದೂರದಲ್ಲಿ (10 ಮೀಟರ್‌), 1 ಮೀಟರ್‌ ಉದ್ದ, ಅಗಲ 
ಹಾಗೂ ಎತ್ತರವುಳ್ಳ ಗುಂಡಿ ತೆಗೆದು ಕಲ್ಲು, ಇಟ್ಟಿಗೆ ತುಂಬಿ ನೀರು ಹರಿಯಲು 
ಬಿಡಬೇಕು, ಹಾಗೂ ಮೇಲೆ ಮಣ್ಣು ಮುಚ್ಚಬೇಕು. ಗುಂಡಿಯ ಸಾಮರ್ಥ್ಯ 
ಕಡಿಮೆಯಾದಾಗ. ತುಂಬಿ ಸೋರುವುದು, ಆಗ ಇನ್ನೊಂದು ಗುಂಡಿ ತೋಡಿ 
ನೀರು ಹರಿಯಲು ಬಿಡಬೇಕು. 


7 Hy 
4p 10114 
ಚ್‌ PIL KONG | ಗ 
1212 4A) 4 ಗ 44 
7 47) 7 SPY 
ಗೆ! 1/4 PERG. 70 ೂ್‌ 
_ Jd 4 


i wf ತೆ 
IN 


ಗುಂಡಿಯ 


ಆರೋಗ್ಯ - ನೈರ್ಮಲ್ಯ 


ಮನೆ 


ನಮ್ಮೆಲ್ಲರ ನೇರ ಹತ್ತಿರದ ವಾತಾವರಣ ಮನೆ. ಅಲ್ಲಿ ಸುಮಾರು ಜೀವನದ 
ಅರ್ಥಕ್ಕಿಂತ ಹೆಚ್ಚು ಸಮಯವನ್ನು ಕಳೆಯುತ್ತೇವೆ. ಈ ಮನೆ ಆರೋಗ್ಯವನ್ನು 
ಕಾಪಾಡುವಂತಹದಾಗಬೇಕು. ಮನೆ ಕಟ್ಟುವಾಗ ಆರೋಗ್ಯದ ಮೇಲೆ 
ಪರಿಣಾಮ ಬೀರುವ ಅಂಶಗಳನ್ನು ನೆನಪಿನಲ್ಲಿಡಬೇಕು. ಅದಕ್ಕೆ ಹೆಚ್ಚು ಹಣ 
ತೆತ್ತಬೇಕಾಗಿಲ್ಲ ಹಾಗೂ ಆಧುನಿಕ ಉಪಕರಣಗಳ ಅವಶ್ಯಕತೆ ಇಲ್ಲ. 


1. ಬೆಳಕು ಹಾಗೂ ಗಾಳಿಯ ಸಂಚಾರ:- ಗ್ರಾಮಗಳಲ್ಲಿ ಮನೆ 
ದೊಡ್ಡದಾಗಿದ್ದರೂ ಕಿಟಕಿ, ಬಾಗಿಲುಗಳು ಸಣ್ಣದಾಗಿರುತ್ತವೆ. ಹಾಗೂ ಕೆಲವು 
ಬಾರಿ ಕಿಟಕಿಗಳು ಇರುವುದೇ ಇಲ್ಲ. ಕಳಗೆ ದೊಡ್ಡ ಕಿಟಕಿ ಇರುವುದಲ್ಲದೇ 
ಮೇಲೆ ಸಣ್ಣ ಕಿಟಕಿಯ ಅವಶ್ಯಕತೆ ಇದೆ. ಇದರಿಂದ ಗಾಳಿನಿಯಂತ್ರಣಕ್ಕೆ 
ಸಹಾಯವಾಗುವುದು. 


2. ಧೂಳು ಸಂಗ್ರಹಣೆ:- ಮನೆಗಳಲ್ಲಿ ಧೂಳು ಸಂಗ್ರಹವಾಗುವುದು 
ಸಹಜ. ಈ ಧೂಳು ಅನಾರೋಗ್ಯವನ್ನು ಉಂಟುಮಾಡುತ್ತದೆ. ಮೇಲಿಂದ 


4 
ನ್‌ ಟು” U 
ತಾ 
ನಸ್ಕೋ್ಸ ( 
ಚ್‌; 


ಮನೆಯನ್ನು ಸದಾ ಚೊಕ್ಕಟವಾಗಿ 


ಮೇಲೆ ಈ ಧೂಳನ್ನು ತೆಗೆಯಬೇಕು ಹಾಗೂ ಫ್ವಚ್ಛಮಾಡಬೇಕು. ನೆಲದ ಮೇಲೆ 
ಹಾಗೂ ಗೋಡೆಯ ಮೇಲೆ ಸಂಗ್ರಹವಾದ ಧೂಳು ತೆಗೆದು, ನೀರಿನಿಂದ 
ಸ್ವಚ್ಛಗೊಳಿಸುವುದು ಅವಶ್ಶಕ. ಆದ್ದರಿಂದ ನೆಲ ಹಾಗೂ ಗೋಡೆಗಳು 
ತೊಳೆಯುವದಂತಹದ್ದಾಗಿರಬೇಕು. ಗೋಡೆ ಹಾಗೂ ನೆಲಗಳನ್ನು 
ನುಣುಪಾಗಿರುವಂತೆ ಕಟ್ಟಿಸಬೇಕು. ಗೋಡೆಗೆ ನಿಯತಕಾಲಿಕವಾಗಿ ಸುಣ್ಣ 
ಹಚ್ಚಿದಲ್ಲಿ, ಸ್ವಚ್ಛತೆ ಕಾಪಾಡಬಹುದು. 


3. ಅಡಿಗೆ ಮನೆ ಸ್ವಚ್ಛತೆ ಬಗ್ಗೆ ಗಮನವಿಡಿ:- ಸಾಮಾನವಾಗಿ 
ಅಡಿಗೆಮನೆಯಲ್ಲಿರುವ ಒಲೆಯಿಂದ ಹೊಗೆ ಉಂಟಾಗುವುದರಿಂದ, 
ಗೋಡೆಗಳು ಕಪ್ಪಾಗುವುವು ಹಾಗೂ ಮನೆಯ ವಾತಾವರಣ 
ಕೆಟ್ಟುಹೋಗುವುದು. ಹೊಗೆ ಉಂಟುಮಾಡುವ ಒಲೆ ಹೆಚ್ಚು ಉರುವಲನ್ನು 
ಉಪಯೋಗಿಸುತ್ತದೆ. ಈ ಪರಿಸ್ಥಿತಿ ಹಳ್ಳಿಯ ಎಲ್ಲ ಮನೆಗಳಲ್ಲೂ ಉಂಟು. 
ಇದಕ್ಕೆ ಪರಿಹಾರ ಹೊಗೆರಹಿತ ಒಲೆಗಳು. ಅಸ್ರಾ ಸಂಸ್ಥ ನಿರ್ಮಿಸಿದ 
ಹೊಗೆರಹಿತ ಒಲೆ - ಅಸ್ರಾ ಒಲೆ, ಇದೊಂದು ಕಡಿಮೆ ಖರ್ಚಿನ ಸಾಧನ, 
ಹಾಗೂ ನಿರ್ಮಿಸಲು ಸುಲಭ, ಹಾಗೂ ಉಪಯುಕ್ತತೆ ಅಪಾರ. 


ETS KG 


| 


4. ಬಚ್ಚಲು ಮನೆಯ ಸ್ವಚ್ಛತೆಯನ್ನು ಗಮನದಲ್ಲಿಡಿ:- ಬಚ್ಚಲು 
ಮನೆಯ ನಿಷ್ಟಯೋಜಕ ನೀರು ಹೀರುಗುಂಡಿಗೆ ಅಥವಾ ಕೈದೋಟಕ್ಕೆ 
ಹೋಗುವಂತೆ ಮಾಡಿ. ಹ 


ಆರೋಗ್ಯ - ನೈರ್ಮಲ್ಯ 


5. ಪ್ರಾಣಿ (ದನಕರು) ಕೊಟ್ಟಿಗೆ:- ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಎಲ್ಲ 
ಮನೆಗಳಲ್ಲಿ ದನಕರುಗಳನ್ನು ಸಾಕುತ್ತಾರೆ. ಮನೆಗೆ ಹೊಂದಿದ ಕೊಠಡಿಯಲ್ಲಿ 
ಅವುಗಳನ್ನು ಇರಿಸುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಪ್ರಾಣಿಗಳ 
ಮಲಮೂತ್ರದಿಂದ ದುರ್ನಾತ ಉಂಟಾಗಿ, ಮನೆಯ ಸ್ವಚ್ಛತೆ ಕಾಪಾಡಲು ಧಕ್ಕೆ 
ಉಂಟಾಗುತ್ತದೆ. ಪ್ರಾಣಿಗಳನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿ 
ಕಟ್ಟಿಹಾಕಿದಲ್ಲಿ, ಸ್ವಚ್ಚತೆಯನ್ನು ಕಾಪಾಡುವುದು ಸಾಧ್ಯವಾಗುವುದು ಹಾಗೂ 
ವಾಸನೆ ಮನೆಗೆ ಪಸರಿಸುವುದಿಲ್ಲ. ನೊಣ ಹಾಗೂ ಸೊಳ್ಳೆಗಳ ಹಾವಳಿ 
ಕಡಿಮೆಯಾಗುವುದು. ದನಕರು ಕೊಠಡಿಯನ್ನು ಸ್ವಚ್ಛವಾಗಿಡುವುದು ಅವಶ್ಯಕ. 


ಕೆಲವು ಮನೆಗಳಲ್ಲಿ ಕೋಳಿಗೂಡು ಇಟ್ಟುಕೊಂಡಿರುತ್ತಾರೆ. ಇದನ್ನು ಸಹಿತ 
ಮನೆಯಿಂದ ಸ್ವಲ್ಪದೂರ ಇರಿಸುವುದು ಅವಶ್ಯಕ. 


6. ಜನ ಸಂಖ್ಯೆ:- ಮನೆಯಲ್ಲಿ ಇರುವ ಜನ ಹೆಚ್ಚಾದಂತೆಲ್ಲ, ಸ್ವಚ್ಛತೆ 
ಕಾಪಾಡಲು ತೊಂದರೆಯಾಗುವುದು. ಎಲ್ಲರಿಗೂ ಅನ್ಕಥಾ ಆತಂಕ 
ಉಂಟಾಗುವುದು ಹಾಗೂ ಚರ್ಮ ಉಸಿರಾಟದ ಸೋಂಕು ರೋಗಗಳು 
ಕಾಣಿಸಿಕೊಳ್ಳುವುವು. 


7. ಮನೆಯ ಸುತ್ತಲೂ ಗಿಡ ಬೆಳೆಸಿ, ವಾತಾವರಣದ ನೈರ್ಮಲ್ಯವನ್ನು 
ಕಾಪಾಡಿ. 


ಆರೋಗ್ಯಕರ ಆಹಾರ 


ಸಮತೋಲ ಆಹಾರ ಆರೋಗ್ಯಕರ. ಕಡಿಮೆ ಖರ್ಚಿನಲ್ಲಿ ಸಿಗಬಹುದಾದ 
ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ, ನೈರ್ಮಲ್ಮಕರವಾಗಿ 
ತಯಾರಿಸಿದಲ್ಲಿ, ಆಹಾರ ಆರೋಗ್ಯಕರ ಹಾಗೂ ರುಚಿಕರವಾಗಿಯೂ ಇರಲು 
ಸಾಧ್ಯ. ಸಮತೋಲ ಆಹಾರದ ಬಗ್ಗೆ ಇಲ್ಲಿ ಪ್ರಸ್ತಾಪವಿಲ್ಲ. ಆದರೆ 
ನೈರ್ಮಲ್ಯವನ್ನು ಹೇಗೆ ಕಾಪಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ. 


1. ತರಕಾರಿ, ಹಣ್ಣು ಹಂಪಲು, ಮೀನು ಮುಂತಾದವುಗಳನ್ನು ಶುದ್ಧ 
ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ತರಕಾರಿ, ಹಣ್ಣು ಹಂಪಲುಗಳನ್ನು 
ತೊಳೆದು ನಂತರ ಹೆಚ್ಚಬೇಕು. ಹೆಚ್ಚಿ ತೊಳದರೆ ಪೌಷ್ಟಿಕಾಂಶ ಬಚ್ಚಲ 
ಪಾಲಾಗುವುದು. ಗೊಬ್ಬರದಲ್ಲಿ ಇದ್ದ ಜಂತು ಹುಳುಗಳ ಮೊಟ್ಟೆಗಳು 
ಹಾಗೂ ಸಿಂಪಡಿಸಿದ ರಸಾಯನಿಕ ಗೊಬ್ಬರವನ್ನು ಹೋಗಲಾಡಿಸಲು, 
ತೊಳೆದು ಉಪಯೋಗಿಸುವುದು ಅವಶ್ಯಕ. 


1 


N 

ಬರಾ 
NN 
Ne 


ಡ್‌್‌ AE \ p 
ALS, 


2. ಮುಚ್ಚದೇ ಇಟ್ಟಿರುವ ಆಹಾರ ಪದಾರ್ಥಗಳನ್ನು (ಜಾತ್ರೆ, ಸಂತೆ. 
ಬಜಾರ್‌ಗಳಲ್ಲಿ) ತಿನ್ನುವುದು ಅಪಾಯಕಾರಿ. 


3. ಕೆಲವು ತರಕಾರಿಗಳನ್ನು ಬೇಯಿಸಿ, ಕೆಲವನ್ನು ಬೇಯಿಸದೇ ತಿನ್ನಬಹುದು. 
ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿನ್ನಬೇಕು. ಬೇಯಿಸದೇ ತಿಂದಲ್ಲಿ 
ಲಾಡಿಹುಳು ರೋಗ ಉಂಟಾಗಬಹುದು. 


ಆರೋಗ್ಯ - ನೈರ್ಮಲ್ಕ 


4. ಬೇಯಿಸದೇ ಕೆಲವು ಹಸಿ ತರಕಾರಿಯನ್ನು ತಿನ್ನುವುದು ಆರೋಗ್ಯಕರ. 
ಬೇಯಿಸುವುದರಿಂದ ಜೀವಸತ್ವ ನಾಶವಾಗುತ್ತದೆ. 


ಬೇಯಿಸಿದ ಪದಾರ್ಥಗಳನ್ನು ಹೆಚ್ಚು ಸಮಯ ಇಟ್ಟು ನಂತರ 
ಉಪಯೋಗಿಸಬಾರದು. ರುಚಿ ಹಾಗೂ ವಾಸನೆ ಬದಲಾವಣೆಯಾದ 
: ಆಹಾರವನ್ನು ಉಪಯೋಗಿಸಬಾರದು. ತಂಗಳು ಪದಾರ್ಥ ರುಚಿ ಜಾಸ್ತಿ 
ಎನ್ನುವುದು ಕೆಲವರ ನಂಬಿಕೆ. ಅಪಾಯಕಾರಿಯಾಗಬಲ್ಲದು. 


5. ಆಹಾರ ಪದಾರ್ಥಗಳನ್ನು ಸರಿಯಾಗಿ ಮುಚ್ಚಿಡುವುದು ಅವಶ್ಶಕ. ನೊಣ. 
ಇಲಿಗಳಿಂದ ರಕ್ಷಿಸಿ. ದವಸಧಾನ್ಯಗಳನ್ನು ಇಲಿ, ಹೆಗ್ಗಣಗಳಿಂದ 
ಕಾಪಾಡುವುದು ಅತ್ಮಗತ್ವ. 


6. ಹಾಲು ಒಳ್ಳೆಯ ಆಹಾರ, ಆದರೆ ಹಾಲಿನಲ್ಲಿ ರೋಗಾಣುಗಳನ್ನು 
ಉಂಟುಮಾಡುವ ಜೀವಾಣುಗಳಿರಲು ಸಾಧ್ಯ. (ಹಸುವಿನ 
ಕೆಚ್ಚಲಿನಲ್ಲಿರುವ ಕೊಳೆಯಿಂದ, ಹಾಲು ಕರೆಯುವವರ ಕೈಯಲ್ಲಿರುವ 
ಕೊಳೆಯಿಂದ) ಹಾಲು ಕರೆಯುವವ ಅನಾರೋಗ್ಯದಿಂದ (ಸಾಂಕ್ರಾಮಿಕ 
ರೋಗ) ಬಳಲುತ್ತಿದ್ದಲ್ಲಿ, ಹಾಲು ದೂಷಿತಗೊಳ್ಳುವುದು. ಎಚ್ಚರಿಕೆ 


ವಹಿಸಿ, ಹಾಲಿನಿಂದ ರೋಗ ಹರಡದಂತೆ ನೋಡಿಕೊಳ್ಳಲು ಕೆಳಗಿನ 
ಕ್ರಮಗಳನ್ನು ಅನುಸರಿಸಿ 


ಅ. ಆರೋಗ್ಯವಂತ ಹಸುವಿನ ಹಾಲು ಉಪಯೋಗಿಸಿ. 


ಆ. ಹಾಲು ಕರೆಯುವುದಕ್ಕಿಂತ ಮೊದಲು ಕೆಚ್ಚಲನ್ನು ನೀರಿನಿಂದ 
ಸ್ವಚ್ಛಗೊಳಿಸಬೇಕು. 


ಇ. ಹಾಲು ಉಪಯೋಗಿಸುವ ಮುನ್ನ ಕಾಯಿಸಬೇಕು ಅಥವಾ 
ಪ್ಶಾಶ್ಚುರೀಕರಿಸಬೇಕು. 


ಈ. ಹೆಚ್ಚು ಸಮಯ ಹಾಲು ಶೇಖರಿಸಬೇಕಾದಲ್ಲಿ, ನಾಲ್ಕು-ಐದು 
ಘಂಟಿಗಳಿಗೊಮ್ಮೆ ಕಾಯಿಸಿರಿ. 


ವೈಯಕ್ತಿಕ ನೈರ್ಮಲ್ಯ 


ಆರೋಗ್ಯಪಾಲನೆಗೆ ವೈಯಕ್ತಿಕ ನೈರ್ಮಲ್ಕ ಒಂದು ಮುಖ್ಯ ಸಾಧನ. 
ಮಾನವನಿಗೆ ರೋಗ ತರುವ ರೋಗಾಣುಗಳು ಮಾನವನ ಶರೀರದಲ್ಲಿಯೆ 
ವಾಸವಾಗಿರುತ್ತವೆ. ಮಾನವನ ನಿರ್ಲಕ್ಷೆಯಿಂದ ರೋಗ ಹರಡುವುದು, 
ರೋಗಾಣುಗಳು ಅನಾರೋಗ್ಯದಿಂದ ನರಳುವ ಮನುಷ್ಯನ ದೇಹದ ವಿವಿಧ 
ವಿಸರ್ಜನೆಯಲ್ಲಿ ಹೊರಬೀಳುತ್ತದೆ. ವ್ಯಕ್ತಿ ನೈರ್ಮಲ್ಕದಿಂದ ರೋಗಾಣುಗಳು 
ಹರಡದಂತೆ ತಡೆಯಬಹುದು. 


1. ದೇಹದ ಸ್ವಚ್ಚತೆ. ನಮ್ಮ ಚರ್ಮದಲ್ಲಿರುವ ಬೆವರಿನ ಗ್ರಂಥಿಗಳು 
ಬೆವರನ್ನು ಸುರಿಸಿ ದೇಹದ ಉಷ್ಣತೆಯ ಮಟ್ಟವನ್ನು ಕಾಪಾಡುತ್ತವೆ. 
ಬೆವರು ಸುರಿದಾಗ ಧೂಳು ಹಾಗೂ ಕೊಳೆ ಶೇಖರಣೆಯಾಗಿ ಚರ್ಮ 
ಮಲಿನಗೊಳ್ಳುತ್ತದೆ. ಈ ಮಲಿನತೆ. ರೋಗಾಣುಗಳ ವಸತಿಗೆ ದಾರಿ 
ಮಾಡಿಕೊಡುತ್ತದೆ. ದೇಹವನ್ನು ಸ್ವಚ್ಛನೀರಿನಿಂದ ಪ್ರತಿ ದಿವಸ 
ತೊಳೆಯಬೇಕು, ಆಗಾಗ್ಗೆ ಸೋಪು ಅಥವಾ ಸೀಗೇ ಪುಡಿ 
ಉಪಯೋಗಿಸುವುದರಿಂದ ಕೊಳೆಯನ್ನು ಸುಲಭವಾಗಿ ತೆಗೆದು 
ಹಾಕಬಹುದು. | 


2. 


ಹಲ್ಲು ಹಾಗೂ ಬಾಯಿಯ ಸ್ವಚ್ಛತೆ. ಬಾಯಿಯಲ್ಲಿ ವಿವಿಧ 
ರೋಗಾಣುಗಳಿರುತ್ತವೆ. ಆಹಾರ ಸೇವನೆಯ ನಂತರ ಬಾಯಿಯನ್ನು 
ಸ್ವಚ್ಛಗೊಳಿಸದಿದ್ದಲ್ಲಿ ಬಾಯಲ್ಲಿ ಉಳಿದ ಆಹಾರದ ತುಣುಕುಗಳನ್ನು 
ರೋಗಾಣುಗಳು ಉಪಯೋಗಿಸಿ ವೃದ್ಧಿಸುತ್ತವೆ. ಹಾಗೂ ರೋಗವನ್ನು 
ಉಂಟುಮಾಡುತ್ತವೆ. ಒಸಡು ಹಾಗೂ ಹಲ್ಲುಗಳ ರೋಗ. 
ಬಾಯಿದುರ್ನಾತ ಉಂಟಾಗಲು ಸಾಧ್ಯ. ಹಲ್ಲು ಹಾಗೂ ಬಾಯಿ ಸ್ವಚ್ಛತೆ 
ಕಾಪಾಡಲು ಸರಿಯಾಗಿ ಬ್ರಶ್‌ ಮಾಡಿ ಬಾಯಿ ಮುಕ್ಕಳಿಸಿರಿ. ಪ್ರತಿ ನಿತ್ಕ 
ರಾತ್ರಿ ಊಟದ ನಂತರ ಅವಶ್ಶವಾಗಿ ಬ್ರಶ್‌ ಮಾಡಿ, ಪ್ರತಿಸಾರಿ ಆಹಾರ 
ಸೇವನೆಯ ನಂತರ ಬಾಯಿ ಮುಕ್ಕಳಿಸುವದು ಅವಶ್ಶಕ. 


ಉಗುರು ಕತ್ತರಿಸುವುದು ಹಾಗೂ ಉಗುರಿನ ಕೆಳಗೆ ಇರುವ 
ಸಂದುಗಳಲ್ಲಿನ ಕೊಳೆಯನ್ನು ತೆಗೆದುಹಾಗಬೇಕು. 


ತಲೆ ಕೂದಲನ್ನು ಸ್ವಚ್ಛವಾಗಿಡಿ. ಕಾರಣ ಕೂದಲಿನ ಮಧ್ಯ ಧೂಳು, ಹೇನು 
ಸೇರಿ ರೋಗಾಣುಗಳು ವೃದ್ಧಿಯಾಗಲು ಸಹಾಯವಾಗುವುದು. 


ಗಾಯವಾದಾಗ ಸ್ವಚ್ಛತೆಯನ್ನು ಕಾಪಾಡಿ, ಇದರಿಂದ ಗಾಯ ಬೇಗನೆ 
ವಾಸಿಯಾಗುವುದು, ಗಾಯದಿಂದ ಬೇರೆಯವರಿಗೆ ರೋಗಾಣುಗಳು 
ಹರಡದಂತೆ ಮಾಡಲು ಸರಿಯಾದ ಚಿಕಿತ್ಸೆ ಪಡೆಯುವುದು ಅವಶ್ಶಕ. 


ಹುಟ್ಟಿದ ಮಕ್ಕಳನ್ನು ಆರೋಗ್ಯದಿಂದ ಕಾಪಾಡಬೇಕಾದರೆ ನೈರ್ಮಲ್ಕವೇ 
ಮುಖ್ಯಸಾಧನ. ಹುಟ್ಟಿದ ಮಕ್ಕಳಲ್ಲಿ ಹೊಕ್ಕಳುಗಾಯ ಆರುವತನಕ 
ಸರಿಯಾದ ಆರೈಕೆ ಮಾಡಿ. 


ಮಕ್ಕಳಿಗೆ ತಾಯಿ ಮೊಲೆ ಹಾಲು ಕೊಡುವುದಕ್ಕಿಂತ ಮೊದಲು, 
ಮೊಲೆಗಳನ್ನು ಸ್ವಚ್ಛಮಾಡಬೇಕು. ತಾಯಿಯ ಹಾಲು ಲಭ್ಯವಿಲ್ಲದಿದ್ದಾಗ. 
ಕಪ್ಪಿನಲ್ಲೋ, ಬಾಟಲಿನಲ್ಲೋ ಕೊಡುವಾಗ ಜಾಗರೂಕತೆ ವಹಿಸಬೇಕು. 
ಕಪ್ಪು. ಬಾಟಲ್‌ ಹಾಗೂ ರಬ್ಬರ್‌ ನಿಪ್ಪಲ್ಲನ್ನು ಸ್ವಚ್ಛ ನೀರಿನಲ್ಲಿ ಸಾಕಷ್ಟು 
ಸಮಯ (10 - 15 ನಿಮಿಷು ಚೆನ್ನಾಗಿ ಕುದಿಸಬೇಕು. 


ತಾಯಿಯ ಹಾಲು ಶ್ರೇಷ್ಟ ಹಾಗೂ ಬಾಟಲ್‌ನಲ್ಲಿ ಹಾಲು ಕೊಡುವುದು 
ಉಪಾಯಕರ ಎಂಬುದನ್ನು ಮರೆಯಬೇಡಿ. 


8. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಮಾಡಿಕೊಳ್ಳಿ. 
ಊಟ - ತಿಂಡಿಗಿಂತ ಮೊದಲು ಕೈಗಳನ್ನು ಸ್ವಚ್ಚವಾಗಿ ತೊಳೆಯಿರಿ. 
ಸಾಧ್ಯವಾದಲ್ಲಿ ನಿತ್ಯವೂ ಸ್ನಾನಮಾಡಿ, ದೇಹವನ್ನು ಸ್ವಚ್ಛಗೊಳಿಸಿ. 


ಶುಭ್ರಬಟ್ಟೆಗಳನ್ನು ಧರಿಸಿ. ಕೊಳೆಯಾದ ಬಟ್ಟೆಯಲ್ಲಿ ರೋಗಾಣುಗಳು 
ಹುಟ್ಟಿಕೊಳ್ಳುತ್ತವೆ 


ಮಲವಿಸರ್ಜನೆಯ ನಂತರ ಸೋಪು ಉಪಯೋಗಿಸಿ. ಕೈಗಳನ್ನು 
ಸ್ವಚ್ಛವಾಗಿ ತೊಳೆಯಿರಿ. ಮಣ್ಣು ಉಪಯೋಗಿಸದಿರಿ. 


ಕೆಮ್ಮುವಾಗ, ಸೀನುವಾಗ ಅಸಂಖ್ಯಾತ... ರೋಗಾಣುಗಳು 
ಹೊರಹೋಗುವುವು. ಆದ್ದರಿಂದ ಕೆಮ್ಮುವಾಗ ಅಥವಾ ಸೀನುವಾಗ ಬಟ್ಟೆ 
ಅಥವಾ ಕರವಸ್ತ್ರವನ್ನು ಬಾಯಿ ಹಾಗೂ ಮೂಗಿಗೆ ಅಡ್ಡ ಹಿಡಿಯಿರಿ. 
ರೋಗ ಹರಡದಂತೆ ತಡೆಯಬಹುದು. ಕ್ಷಯ ಹಾಗೂ ಶೀತರೋಗವನ್ನು 
ತಡೆಗಟ್ಟಬಹುದು. 


ಕೆಲವರಿಗೆ ಉಗುಳುವ ಅಭ್ಕಾಸ ಉಂಟು. ಎಲ್ಲಿ ತೋರಿದರಲ್ಲಿ 
ಉಗುಳುತ್ತಾರೆ. ಇದು ಅಪಾಯಕರ. ನಿರ್ದಿಷ್ಟ ಪ್ರದೇಶದಲ್ಲಿ 
ಉಗುಳುವುದು ಅವಶ್ಯಕ. 


9. ಜನನಾಂಗಗಳ ಸ್ವಚ್ಛತೆ 


ಯತುಸ್ರಾವದ ದಿನಗಳಲ್ಲಿ ಯೋನಿಯ ಮುಖಾಂತರ ಗರ್ಭಕೋಶಗಳಿಗೆ 
ಹಾಗೂ ಗರ್ಭನಾಳಗಳಿಗೂ ಸೋಂಕು ತಗಲುವ ಅಪಾಯ ಹೆಚ್ಚು. ಆದ್ದರಿಂದ 
ಸ್ವಚ್ಚತೆ ಕಾಪಾಡುವುದು ಅವಶ್ಯಕ. ಶುದ್ಧವಾದ ಬಟ್ಟೆಯ ಬಳಕೆಯನ್ನು ದಿನಕ್ಕೆ 
ಮೂರು ನಾಲ್ಕು ಬಾರಿ ಬದಲಾಯಿಸಬೇಕು. ಒರಟಾದ ಅಶುದ್ಧ ಬಟ್ಟೆಯನ್ನು 


ಆರೋಗ್ಯ - ನೈರ್ಮಲ್ಯ 


ಬಳಸಿದಾಗ ಚರ್ಮಕ್ಕೆ ಗಾಯ ಉಂಟಾಗುವುದು. ರೋಗಾಣುಗಳು ಮುತ್ತಿ 
ಗರ್ಭದ್ವಾರದಲ್ಲಿ ಪ್ರವೇಶಮಾಡುವುವು. ತೇವ ಇರುವುದರಿಂದ ಜೀವಾಣುಗಳ 
ವೃದ್ದಿಗೆ ಸಹಾಯವಾಗುವುದು. ಇದೇ ಭಾಗಕ್ಕೆ ಹುಳಕಡ್ಡಿಯ ಸೋಂಕು 
ತಗಲುವ ಸಂಭವವಿದೆ ಹಾಗೂ ನೋವು. ನವೆಯನ್ನು ಉಂಟುಮಾಡುವುದು. 


ಪುರುಷರೂ ಹಾಗೂ ಸ್ತ್ರೀಯರೂ ಜನನಾಂಗದ ಸ್ವಚ್ಛತೆಯನ್ನು 
ಕಾಪಾಡಿಕೊಳ್ಳಲು ಗಮನಕೊಡಬೇಕು. 


ಪಾದರಕ್ಷೆ ಉಪಯೋಗಿಸಿರಿ. ಸ್ವಚ್ಛತೆಯನ್ನು ಕಾಪಾಡಲು ಹಾಗೂ ಕೊಕ್ಕೇ 
ಹುಳುರೋಗ ಬರದಂತೆ ರಕ್ಷಿಸುತ್ತದೆ. 


ಸಾಕಿದ ನಾಯಿಯ ಹತ್ತಿರ ಸಂಪರ್ಕದಿಂದ ದೂರವಿರಿ. 


ಕೆಮ್ಮು ಇರುವವರು ಮಕ್ಕಳಿಂದ ದೂರವಿರಿ. 


ಉಗುರು ಕಡಿಯುವ ಹಾಗೂ ಬೆರಳು ಚೀಪುವ ಅಭ್ಯಾಸವನ್ನು ತ್ಯಜಿಸಿ. 


ಗ್ರಾಮದ ಸ್ಪಚ್ಛತೆ 


ಇದು ವಯಕ್ತಿಕ ಜವಾಬ್ದಾರಿಯಲ್ಲದೆ, ಸಾಮೂಹಿಕ ಜವಾಬ್ದಾರಿಯೂ 
ಹೌದು. 


1. ಸಾಮೂಹಿಕ ಸ್ವತ್ತಾದ ರಸ್ತೆ, ದೇವಸ್ಥಾನ, ಮೈದಾನ, ಭಾವಿ, ಕೆರೆಗಳನ್ನು 
ಸ್ವಚ್ಛತೆಯಿಂದ ಇಡಲು ಪ್ರಯತ್ನಿಸಿ. 


2. ಸತ್ತು ಬಿದ್ದ ಪ್ರಾಣಿ, ವಾತಾವರಣ ಗಲೀಜು ಮಾಡುತ್ತದೆ. ಯಾರಾದರೂ 
ಗಮನಿಸಿದಲ್ಲಿ ಅದನ್ನು ಸೂಕ್ತ ರೀತಿಯಿಂದ ತೆಗೆದು ಹಾಕಲು ಪ್ರಯತ್ನಿಸಿ, 
ಶವಸಂಸ್ಕಾ ರ ಕೂಡಲೆ ಮಾಡಿ. 


ಗ್ರಾಮದಲ್ಲಿ ನಡೆಯುವ ಜಾತ್ರೆ, ಸಂತೆ, ಉತ್ಸವದ ಸಮಯದಲ್ಲಿ ಜನ 
ಸಮೂಹವಿರುವುದರಿಂದ, ಗ್ರಾಮದಲ್ಲಿ ಅನೈರ್ಮಲ್ಯ ಉಂಟಾಗಿ 
ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವುದು. ಗಮನಿಸಿ. ಇಂಥ 
ವಿಶೇಷ ಸಂಧರ್ಭದಲ್ಲಿ ನೀರು ಸರಬರಾಜು ಮಾಡುವಾಗ ಸ್ವಚ್ಛತೆಯನ್ನು 
ಕಾಪಾಡಿ. ಶೌಚಗೃಹದ ವ್ಯವಸ್ಥೆಯ ಅವಶ್ಯಕತೆ ಇರುವುದರಿಂದ. ಹೊಸ 
ಶೌಚಗೃಹದ ನಿರ್ಮಾಣ ಕಾರ್ಯವನ್ನು ಮಾಡಿ ಜನರಿಗೆ ರೋಗ 
ಪ್ರತಿಬಂಧಕ ಚುಚ್ಚು ಮದ್ದುಗಳನ್ನು ಉಪಯೋಗಿಸಲು ಪ್ರೋತ್ಸಾಹಿಸಿರಿ. 

4. ಸೊಂಕು ರೋಗಗಳು ಗ್ರಾಮದ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಬರುವ 
ಸಾಧ್ಯತೆ ಇದೆ. . ವೈದ್ಯಕೀಯ ಸಹಾಯ ಪಡೆಯಿರಿ. ಗ್ರಾಮದಲ್ಲಿ 
ಎಲ್ಲರಿಗೂ ಜಾಗೃತಿಯನ್ನು ಉಂಟುಮಾಡಿ. 


5. ನೈರ್ಮಲ್ಕ ಹಾಗೂ ಆರೋಗ್ಯದ ಬಗ್ಗೆ ವೈದ್ಯರಿಂದ ಹೆಚ್ಚು ತಿಳಿದುಕೊಳ್ಳಿ. 


6. ನೀವೆಲ್ಲರೂ ಹಬ್ಬ ಹುಣ್ಣಿಮೆ, ಜಾತ್ರೆಗಳನ್ನು ಹೇಗೆ ಸಹಕರಿಸಿಕೊಂಡು 
ಆಚರಿಸುತ್ತೀರೋ, ಅದೇ ತರಹ ಗ್ರಾಮ ಶುಚೀಕರಣ ಸಪ್ತಾಹವನ್ನು 
ಆಚರಿಸುವುದು ಅಗತ್ಯ. ಗ್ರಾಮದ ಮಕ್ಕಳು ರಜಾ ದಿನಗಳಲ್ಲಿ ಇದನ್ನು 

ಆಚರಿಸಲು ದುಡಿಯಬೇಕು. ಸಳ HE 


| ಕ yf § "pp ಜಯ 
| ‘ig ಕ (ಸಟೆ Nw ww 


NSW ಆಗರ 90೯4೫ kh ಬ 


ಢಗ ಗತಿಂಬ ಒಾಸಿಟಯಾ ವಿಕ್ರಂ. ಇಲ 1 
ಕ 


ಒಡ 


ye ಜಗಾ ಗೋ ರ ಲ್‌ ಛ್‌ 5 ಫಾ 
ks 95 HO ಉಂಜಗಳಚಟಟ hk 
ಆ bc [ | ಹಣಾ 


| 16. ತ 
e's 


ಗಳಇಚರಗ 9086 ಈಸಾ ಲ 


ಸ NES ' ಈ ಆಜ ಜ್‌ ಕ: (ತ್‌ 
ಲ್ಕ. ನೆ NR ಜು. ಹಾಟ್‌], 


ಫೇ ತ 4 ್ಲ ಆಲ ತೆ ಈ ಹ ಘ್‌ 

ತ 4 ಗಾಳ ನ > RY ಕ್‌ ಲ: Ky af ಆ Cy ೪4 

ಟು ಕಾ 0, ಹ § 

PS ್ಧ ಕೆ 

ಜಾ (2.1 WY, | (ee. ೫. ಎ 

೫ pe Mi wi wm ಲೆ " I) > A ಸಿ 
hE po js ಬಬ ಆದರನ A 
ತ್ನ OT Sp A ke. ತೆ 


AA NS i a,” 
ನಾನು 1 'ಅವರಿಗುಮುಸ್ತು ಅಭಾಧಿ 
$ 1 NE 1" ಕ “ಕ ತ್ಯಾ ಚ 2 

is | hey J ಈ KR ಘಿ ಈ 

jg ಕ k RS N 


ಭಾರತ ಜನ ವಿಜ್ಞಾನ ಜಾಥ - 1992 


ರಾಜ್ಯ ಸಂಘಟನಾ ಸಮ್ಮಿತಿ, 
ಬೆಂಗಳೂರು. 
ಅಧ್ಯಕ್ಷರು :. ಡಾ|| ಹೆಚ್‌. ನರಸಿಂಹಯ್ಯ 
ಉಪಾಧ್ಯಕ್ಷರು : . ಶ್ರೀ ಎಂ.ಎ.ಸೇತುರಾವ್‌ 


ಡಾ|| ಎಸ್‌.ಜೆ. ನಾಗಲೋಟಿ ಮಠ 
ಕಾರ್ಯದರ್ಶಿ : :  ಶ್ರೀಹೆಚ್‌.ಎಸ್‌.ನಿರಂಜನಾರಾಧ್ಯ 
ರಾಜ್ಯ ಸಂಘಟನಾ ಕಾರ್ಯದರ್ಶಿ: ಶ್ರೀ ಚಳ್ಳಕೆರೆ ಯರ್ರಿಸ್ಟಾಮಿ 


ಖಜಾಂಚಿ : ಡಾ|| ಪ್ರಕಾಶ್‌.ಸಿ.ರಾವ್‌ 


ಭಾರತ ಜನ ವಿಜ್ಞಾನ ಜಾಥಾದ ಪ್ರಕಟಣೆಗಳು 
* ಮೂಡ ನಂಬಿಕೆಗಳು ಮತ್ತು ವೈಜ್ಞಾನಿಕ ಮನೋಭಾವ 
- ಡಾ|| ಹೆಚ್‌.ನರಸಿಂಹಯ್ಕ 


* ಜನರ ಆರೋಗ್ಯ ಜನರ ಕೈಯಲ್ಲಿ 
-ಡಾ|| ಗೋಪಾಲ ದಾಬಡೆ 


ಭಾನಾಮತಿ : ದೆವ್ವ - ಮಾಟ - ಮಂತ್ರ ಇದು ನಿಜವೆ? 
-ಡಾ|| ಸಿ.ಆರ್‌. ಚಂದ್ರಶೇಖರ್‌ 


* ಪವಾಡಗಳ ರಹಸ್ಕ ಬಯಲು | 
| -ಡಾ|| ನರೇಂದ್ರ ನಾಯಕ್‌ 


* ಸ್ವಾವಲಂಬನೆ ಮತ್ತು ಸಾಕ್ಷರತೆ - ಉಪನ್ಶ್ಕಾಸ ಮಾಲಿಕೆ 


€ ಜಲವೇ ಜೀವನ - ಡಾ|| ಅರವಿಂದ ಪಟವರ್ದನ್‌ 
— ಅನುವಾದ ಶ್ರೀ. ಎಂ.ಆರ್‌.ನಾಗರಾಜು 


ಕಾಲವು ಎಲ್ಲರ ಕರೆಯುತಿದೆ — ಜಾಥಾದ ಹಾಡು, ನಾಟಕಗಳ ಸಂಗ್ರಹ 


ಭಾರತ ಜನ ಜ್ಞಾನ ವಿಜ್ಞಾನ ಜಾಥ - 1992 


ವಿಜ್ಞಾನ ನಾಗಾಲೋಟದಿಂದ ಬೆಳೆಯುತ್ತಾ ಇದೆ. ಈ ಕೆಲವು 
ದಶಕಗಳಲ್ಲಿ ಅದ್ಭುತವಾದ ವೈಜ್ಞಾನಿಕ ಪ್ರಗತಿಯನ್ನು ಸಾಧಿಸಿದೆ. 
ಇದನ್ನು ವಿಜ್ಞಾನ ಯುಗವೆಂದೂ ಕರೆಯುತ್ತಾರೆ. 


ಜನಜೀವನ, ಸಮಾಜದ ಬೆಳವಣಿಗೆಗೆ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಬಹು ಮುಖ್ಯ. ಇವುಗಳು ಇಲ್ಲದೇ ಹೋದರೆ ಸಮಾಜ 
ಪ್ರಗತಿ ಹೊಂದಲು ಸಾಧ್ಯವೇ ಇಲ್ಲ. ಆದರೆ ವಿಜ್ಞಾನಕ್ಕಿಂತ ಹೆಚ್ಚು 
ಮುಖ್ಯ ವೈಜ್ಞಾನಿಕ ಮನೋಭಾವ ಎಂಬುದು ಸರ್ಕಾರಕ್ಕಾಗಲಿ 
ಅಥವಾ ಶಿಕ್ಟಣ ತಜ್ಞರಿಗಾಗಲಿ ಅಷ್ಟಾಗಿ ತಿಳಿದಿಲ್ಲ. ವ್ಯಕ್ತಿಯ ಮತ್ತು 
ಸಮಾಜದ ಎಲ್ಲಾ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮತ್ತು 
ಅವುಗಳನ್ನು ಬಿಡಿಸಲು ವೈಜ್ಞಾನಿಕ ಮಾರ್ಗ ಅತ್ಯಂತ ಶ್ರೇಷ್ಠವಾದುದು. 
ಇದರ ಅಭಾವದಿಂದ ನಮ್ಮ ಸಮಾಜದಲ್ಲಿ ಹಲವು ಸವಸ್ಕಗಳನ್ನು 
ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾವು ನೋಡುತ್ತಿರುತ್ತೇವೆ. ವಿಜ್ಞಾನ 
ಯುಗದಲ್ಲೂ ಅಸಂಖ್ಯಾತ ಅವೈಚಾರಿಕ ಮೂಢನಂಬಿಕೆಗಳು 
ಭದ್ರವಾಗಿ ಪೀಠಸ್ಥವಾಗಿವೆ. ಧಾರ್ಮಿಕ ಕ್ಷೇತ್ರದಲ್ಲಿ ಮತಾಂಧತೆ, 
ಮೂಲಭೂತವಾಗಿ ಬೆಳೆಯುತ್ತಾ ಇದೆ. ಆರೋಗ್ಯ ಮತ್ತು ಉಳಿದ 
ಹಲವು ಕ್ಷೇತ್ರಗಳಲ್ಲಿಯೂ ಅವೈಜ್ಞಾನಿಕ ನಂಬಿಕೆಗಳಿಗೆ ಈಗಲೂ 
ಪುಷ್ಟಿ ಸಿಗುತ್ತಾ ಇದೆ. 

ಆದುದರಿಂದ ವಿಜ್ಞಾನವನ್ನು ಮತ್ತು ವೈಜ್ಞಾನಿಕ 
ಮನೋಭಾವವನ್ನು ವ್ಯವಸ್ಥಿತವಾಗಿ ಸಾಮಾನ್ಕ ಜನರಲ್ಲಿ ತಿಳುವಳಿಕೆ 
ಕೊಡುವ ಉದ್ದೇಶದಿಂದ ಈ ಒಂದು ಬೃಹತ್‌ ಪ್ರಮಾಣದ ಜನ 
ವಿಜ್ಞಾನ ಜಾಥಾ ಯೋಜನೆಯನ್ನು ಕೈಗೊಳ್ಳಲಾಗಿದೆ. 


ಇದನ್ನು ನಮ್ಮ ರಾಜ್ಯದಲ್ಲಿ ಕಾರ್ಯಗತ ಮಾಡಲು, ಈ ವಿಜ್ಞಾನ 
— ವೈಜ್ಞಾನಿಕ ಮನೋಭಾವದ ಸಂದೇಶವನ್ನು*ನಮ್ಮ ರಾಜ್ಯದ 
ಮೂಲೆ ಮೂಲೆಗಳಿಗೂ ತೆಗೆದುಕೊಂಡು ಹೋಗುವ ಕಾರ್ಯವನ್ನು 
ಬಿ.ಜೆ.ಜಿ.ವಿ.ಜೆ.--92 ಹಮ್ಮಿಕೊಂಡಿದೆ. 


ಇದರ ಯಶಸ್ವಿಗೆ ಎಲ್ಲಾ ಜನರೂ ತಮ್ಮ ಸಂಪೂರ್ಣ 
ಸಹಕಾರವನ್ನು ಕೊಡಬೇಕೆಂದು ನಮ್ಮ ಕಳಕಳಿಯ ವಿನಂತಿ. 


ಹೆಚ್‌.ಎಸ್‌. ನಿರಂಜನಾರಾಧ್ಯ, ಡಾ|| ಹೆಚ್‌.ನರಸಿಂಹಯ್ಸ 
ಕಾರ್ಯದರ್ಶಿ ಅಧ್ಯಕ್ಷರು 


ಇ 
ಸ 

\ 

4 
8 


